


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೩೧, ೨೦೧೫ (ಪುಷ್ಯ ೧೦, ಶಕ ವರ್ಷ ೧೯೩೭) ಸಂಚಿಕೆ ೫೨ 
Volume 150 Bengaluru, Thursday, December 31, 2015 (Pushya 10, Shaka Varsha 1937) Issue 52 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 194 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 20.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8()ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಟಿ. ವಿಜಯಕುಮಾರ, ವಕೀಲರು, 6/೦: ಕಲ್ಪಿ ತಾಂಡಾ, ಕಲ್ಪಿ ಪೋಸ್ಟ್‌, ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ-583214. ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು ವರ್ಷಗಳ ಅವಧಿಗೆ ಹೂವಿನಹಡಗಲಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ 
ಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


(9 


» (ಚ ( 


ಲ 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒ೦ದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1509 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 192 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 20.10.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ರಾಮನಾಯ್ಕ 
ಸಿ. ವಕೀಲರು, ಮೊದಲನೇ ವಾರ್ಡ್‌, ಸುಶೀಲಾನಗರ (೪1) ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ-583119, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಸಂಡೂರು ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 
ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 


(೪೫೩) 


೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಳಸೇಗೌಡ 


PR. 1510 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 


50.25 ಕಾನೂನು ಇಲಾಖೆ (ಆಡಳಿತ-2) 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 181 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 20.10.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಎ. ಎಲ್‌. 


ಲೋಕೇಶ್‌, ವಕೀಲರು, ಹಳೇಕೆರೆ ವಿಲ್ಲೇಜ್‌, ಚಿಪ್ರಗುತ್ತೆ ಗೌಡಹಳ್ಳಿ ಪೋಸ್ಟ್‌: ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ-577132. ಇವರನ್ನು ವೃತ್ತಿ 


ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಮೂಡಿಗೆರೆ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ 
ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಳಸೇಗೌಡ 


PR. 1511 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 


50.25 ಕಾನೂನು ಇಲಾಖೆ (ಆಡಳಿತ-2) 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 91 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ: 20.10.2015. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲಾ 91 ಎಲ್‌ಎಜಿ 2013 ದಿನಾಂಕ: 05/08/2015ರಲ್ಲಿ ನೇಮಿಸಲಾದ ಈ ಕೆಳಕಂಡ ಹೆಚ್ಚುವರಿ ಅಡ್ವೊಕೇಟ್‌ 


ಜನರಲ್‌ ರವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಲಾದ ಸ್ಥಳಗಳಲ್ಲಿ 
ಕಾರ್ಯನಿರ್ವಹಿಸಲು ಆದೇಶಿಸಿದೆ. 





ಶ್ರೀ ರಾಘವೇಂದ್ರ ನಾಡಗೌಡ, ಹೆಚ್ಚುವರಿ ಅಡ್ವೊಕೇಟ್‌ ಜನರಲ್‌. ಹೆಚ್ಚುವರಿ ಅಡ್ವೊಕೇಟ್‌ ಜನರಲ್‌, ಕೇಂದ್ರಸ್ಥಾನ, ಕಲಬುರಗಿ. 














ಶ್ರೀ ದೇವದತ್ತ ಕಾಮತ್‌, ಹೆಚ್ಚುವರಿ ಅಡ್ವೊಕೇಟ್‌ ಜನರಲ್‌. ಹೆಚ್ಚುವರಿ ಅಡ್ವೊಕೇಟ್‌ ಜನರಲ್‌, ಕೇಂದ್ರ ಸ್ಥಾನ ನವದೆಹಲಿ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಳಸೇಗೌಡ 


PR. 1512 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 


50.25 ಕಾನೂನು ಇಲಾಖೆ (ಆಡಳಿತ-2) 


HIGH COURT OF KARNATAKA 
NOTIFICATION 
No. GOB(I) 15(119)/2015, BENGALURU, DATED: 29.10.2015. 


Sri. Shanthaveer Shivappa, LXll Addl. City Civil and Sessions Judge, Bengaluru, is permitted to surrender 15 days of Earned 
Leave from 01.11.2015 to 15.11.2015(bdi), for the calendar year 2015, out of 256 days of Earned Leave at his credit as per the 
Endorsement No.GE13/J2/2015-16/1034, dated: 01.10.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1513 DEPUTY REGISTRAR 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೫೫ 





HIGH COURT OF KARNATAKA 
NOTIFICATION 
No. GOB(lI) 1/2015, BENGALURU, DATED: 29" OCTOBER, 2015. 


The Presiding officer of the court of Xlll Addl. City Civil and Sessions Judge, Bengaluru City, is concurrently appointed as the 
Presiding Officer of the Court of XXVI Addl. City Civil and Session Judge, Bengaluru City (Vacant Court), with immediate effect and until 
further orders. 


BY ORDER OF THE HIGH COURT, 
JOHN MICHAEL CUNHA 
PR. 1514 REGISTRAR GENERAL 
HIGH COURT OF KARNATAKA 
NOTIFICATION 
No. GOB(I) 19(52)/2015, BENGALURU, DATED: 29.10.2015. 


Sri. V. Srishananda, the then Prl. District and Sessions Judge, Haveri, presently working as Prl. District and Sessions Judge, 
Dharwad, is granted Earned Leave for 11 days from 16.09.2015 to 26.09.2015 (bdi), on Private Affairs. 


The | Addl. District and Sessions Judge, Haveri, is placed in concurrent charge of the said court, during the above said period 


Sri. V.Srishananda, the then Prl.District and Session Judge, Haveri, is re-posted to the same post on expiry of the above said 
period. 


BY ORDER OF THE HIGH COURT, 
PR. 1515 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 21(68)/2015, BENGALURU, DATED: 29.10.2015. 


Sri. Kumara ಆ, Prl.Civil Judge and JMFC., Kolar, is granted Earned Leave for 07 days from 02.09.2015 to 08.09.2015(bdi), 
on Private Affairs. 


The Il Addl.Civil Judge and JMFC., Kolar, is placed in concurrent charge of the said court, during the above said leave peiod. 
Sri. Kumara G, Prl.Civil Judge and JMFC., Kolar, is re-posted to the same post on expiry of the above said leave peiod. 
BY ORDER OF THE HIGH COURT, 
PR. 1516 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 15(128)/2015, BENGALURU, DATED: 29.10.2015. 


Smt.B.S.Bharathi, the then IV Addl. Prl.Judge, Family Court, Bengaluru, presently working as Additional Secretary to 
Government, Department of Law, Justice and Human Rights, Vidhana Soudha, Bengaluru, is permitted to surrender 15 days of Earned 
Leave from 02.10.2015 to 16.10.2015(bdi), for the calendar year 2015, out of 300 days of Earned Leave at his credit as per the 
Endorsement No.GE13/J1/2015-16/879, dated: 29.-09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1517 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 257/2006, BENGALURU, DATED: 30" OCTOBER, 2015. 


In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 of 
1974), the High Court of Karnataka hereby confers the powers of Judicial Magistrate of the Second Class on Sri. Gurudatta Hegde, IAS 
Probationer 2014 batch and appoints him as Special Judicila Magistrate under sub-section (2) of Section 13 of the said Code during his 
training period at Bidar from 16.11.2015 to 22.11.2015, for trial of cases transferred to him by the Prl. District and Sessions Judge, 
Bidar. 


BY ORDER OF HON'BLE THE ACTING CHIEF JUSTICE, 
JOHN MICHAEL CUNHA 
PR. 1518 REGISTRAR GENERAL 


೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 230 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 02.11.2015. 

ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಸುಭಾಷ 
ಬಿಳ್ಳುರೆ, ವಕೀಲರು, ಅಟ್‌ ಪೋಸ್ಟ್‌: ಚಂದೂರು, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ-591213 ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಚಿಕ್ಕೋಡಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1519 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 190 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 30.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಶಿಖಾವಣಿ 
ನಾಯ್ಕ ಕೆ. ವಕೀಲರು, ಮನೆ ನಂ: 582, ಆಶ್ರಯ ಕಾಲೋನಿ, ಮುಂಡರಗಿ ವಿಲ್ಲೇಜ್‌, ಕೆ.ಕೆ. ತೋಟ ಪೋಸ್ಟ್‌: ಬಳ್ಳಾರಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ-583102, 
ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಬಳ್ಳಾರಿ ಕಂದಾಯ ತಾಲ್ಲೂಕಿನಲ್ಲಿ 
ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0 ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ದೇವಿಕ 
PR. 1520 ಸರ್ಕಾರದ ಜಂಟಿ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 229 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 07.11.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರಿ ರಾಮಸಿದ್ದಪ್ಪ 
ನಿದ್ದಪ್ಪ ಬೀರಣ್ಣವರ್‌, ವಕೀಲರು, ಅಟ್‌-ಹುಲಿಕಟ್ಟ, ಪೋಸ್ಟ್‌: ಕೊಳವಿ, ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಗೋಕಾಕ್‌ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಳಸೇಗೌಡ 
PR. 1521 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 


50.25 ಕಾನೂನು ಇಲಾಖೆ (ಆಡಳಿತ-2) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೫೭ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 226 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 02.11.2015. 

ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಮೋಹನ 
ಶಿವಪ್ಪ ಸಾಣಿಕೊಪ್ಪ, ವಕೀಲರು, ವಿದ್ಯಾಗಿರಿ, ಕಿತ್ತೂರು, ಕಿತ್ತೂರು ತಾಲ್ಲೂಕು, ಬೆಳಗಾವಿ ಜಿಲ್ಲೆ-591115. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಕಿತ್ತೂರು ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1522 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 156 ಎಲ್‌ಎಡಿ 2014, ಬೆ೦ಗಳೂರು, ದಿನಾಂಕ: 07.11.2015. 


ಶ್ರೀ ರಮೇಶ್‌ ಶಂಕರ್‌ ಕೋಲಕಾರ, ಅಪರ ಸರ್ಕಾರಿ ವಕೀಲರು, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕು-ಇವರ ಅಧಿಕಾರದ ಅವಧಿಯು 
ಕೆ.ಎಲ್‌.ಓ ನಿಯಮ 5(4)ರನ್ವಯ ಗರಿಷ್ಠ ಅವಧಿ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸದರಿಯವರನ್ನು ಅಪರ ಸರ್ಕಾರಿ ಹುದ್ದೆಯ ಕರ್ತವ್ಯಕ್ಕೆ ಒಂದು 
ದಿವಸ ವಿರಾಮ ನೀಡಲಾಗಿದೆ. 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿ೦ದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ರಮೇಶ್‌ ಶಂಕರ್‌ ಕೋಲಕಾರ, ವಕೀಲರು, ಮನೆ ನಂ. 1406, ಬಜಾರ್‌ ರಸ್ತೆ, 
ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ-591102, ಇವರನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ 
ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1523 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 18 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 31.10.2015. 


ಶ್ರೀ ಬಸವರಾಜ ವಿರೂಪಾಕ್ಷಿ ಹುಂಡೇಕಾರ್‌, ಅಪರ ಸರ್ಕಾರಿ ವಕೀಲರು, ಹುಕ್ಕೇರಿ ಹಿರಿಯ ಶ್ರೇಣಿ ನ್ಯಾಯಾಲಯ ಬೆಳಗಾವಿ ಜಿಲ್ಲೆ-ಇವರ 
ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 
1977ರ ನಿಯಮ 26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ರಾಮು ಬಸಪ್ರಭು ಪಾಟೀಲ್‌, 
ವಕೀಲರು, ಜ೦ಗತಿಹಾಲ್‌ ವಿಲ್ಲೇಜ್‌ ಪೋಸ್ಟ್‌, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲ್ಲೂಕಿನ ಹಿರಿಯ ಶ್ರೇಣಿ 
ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ದೇವಿಕ 

PR. 1524 ಸರ್ಕಾರದ ಜಂಟಿ ಕಾರ್ಯದರ್ಶಿ 


50.25 ಕಾನೂನು ಇಲಾಖೆ (ಆಡಳಿತ-2) 


೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 228 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 31.10.2015. 

ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಸದಾನಂದ 
ಶಿವರುದ್ರಪ್ಪ ಹುಣಸಿಕಟ್ಟ, ವಕೀಲರು, ಪ್ಲಾಟ್‌ ನಂ: 791, ರಾಮತೀರ್ಥ ನಗರ, ಬೆಳಗಾವಿ-590016. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿ೦ದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಬೆಳಗಾವಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ದೇವಿಕ 
PR. 1525 ಸರ್ಕಾರದ ಜಂಟಿ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 209 ಎಲ್‌ಎಜಿ 2013, ಬೆ೦ಗಳೂರು, ದಿನಾಂಕ: 17.10.2015. 


ಶ್ರೀ ತುಕ್ಕಪ್ಪ ಗುರಬಸಪ್ಪ ಆನಂದ ಶೆಟ್ಟಿ 2ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಧಾರವಾಡ ಜಿಲ್ಲೆ-ಇವರ ಸೇವಾವಧಿಯು ಗರಿಷ್ಠ ಅವಧಿ 
ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಶಿವಾಜಿ ಅಣ್ಣಪ್ಪ ಪವಾರ್‌, ವಕೀಲರು, ಮಹಾಂತ್‌ 
ನಗರ, 1ನೇ ಅಡ್ಡ ರಸ್ತೆ, ಸವದತ್ತಿ ರಸ್ತೆ, ಧಾರವಾಡ-580006-ಇವರನ್ನು ಧಾರವಾಡ ಜಿಲ್ಲೆಯ 2ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1526 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 118 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 30.10.2015. 
ಶ್ರೀ ಟಿ.ಕೆನಂದೀಶ್ಚರಯ್ಯ ಅಪರ ಸರ್ಕಾರಿ ವಕೀಲರು, ಹಿರಿಯ ಶ್ರೇಣಿ ನ್ಯಾಯಾಲಯ ತರೀಕೆರೆ, ಇವರ ಅಧಿಕಾರದ ಅವಧಿ ಮುಕ್ತಾಯವಾಗಿರುವ 
ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ನಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿ೦ದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಸ್‌. ಸುರೇಶಚಂದ್ರ ವಕೀಲರು, ಸಂಕಣ್ಣ ಸ್ಪಿಟ್‌, ತರಿಕೇರೆ ಟೌನ್‌, ಚಿಕ್ಕಮಗಳೂರು 
ಜಿಲ್ಲೆ -577228, ಇವರನ್ನು ತರಿಕೇರೆ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ದೇವಿಕ 
PR. 1527 ಸರ್ಕಾರದ ಜಂಟಿ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೫೯ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 209 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 30.10.2015. 

ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಹೊಳಿಯಪ್ಪ 
ಬಾಳಪ್ಪ ಕುರಿ, ವಕೀಲರು, ಅಟ್‌: ಗೋರೆಬಾಳ, ಯರಗೇರ ಪೋಸ್ಟ್‌: ತಾಲ್ಲೂಕು ಕುಷ್ಠಗಿ, ಕೊಪ್ಪಳ ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಕುಷ್ಠಗಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 


ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ದೇವಿಕ 
PR. 1528 ಸರ್ಕಾರದ ಜಂಟಿ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 148 ಸಅಸೇ 2015, ಬೆ೦ಗಳೂರು, ದಿನಾಂಕ: 31.10.2015. 

ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಟಿ.ಹಾಲಸಿದ್ದಪ್ಪ ಶಾಖಾಧಿಕಾರಿ, ನಿಯೋಜನೆ ಮೇಲೆ ವಿಶೇಷಾಧಿಕಾರಿ, ಮಾನ್ಯ 
ಕಂದಾಯ ಸಚಿವರ ಆಪ್ತ ಶಾಖೆ ಇವರಿಗೆ ವೇತನ ಶ್ರೇಣಿ ರೂ. 28100-50100ರ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ 
ಒಂದು ದಿನದ ಮಟ್ಟಿಗೆ ಸರ್ಕಾರದ ಅಧಿನ ಕಾರ್ಯದರ್ಶಿ ಪ್ರವಾಸೋದ್ಯಮ ಇಲಾಖೆ-ಶ್ರೀ ಕೆ.ಮೋಹನ್‌ ಇವರ ವಯೋನಿವೃತ್ತಿಯಿಂದ ದಿನಾಂಕ: 31-10- 
2015ರಂದು ತೆರವಾಗುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ, ಮಾರನೇ ದಿನದಿಂದ ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 352 ಸಉಸೇ 2015, ದಿನಾಂಕ: 30- 
10-2015ರನ್ವಯ ಮಾನ್ಯ ಕಂದಾಯ ಸಚಿವರ ಆಪ್ತ ಶಾಖೆಯಲ್ಲಿನ ಒಂದು ಗ್ರೂಪ್‌-ಸಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ನಿಲಂಬನೆಯಲ್ಲಿರಿಸಿ ಸೃಜಿಸಲಾಗಿರುವ 
ಗ್ರೂಪ್‌-ಎ ವೃಂದದ ವಿಶೇಷಾಧಿಕಾರಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಿದೆ. 

ಈ ಮುಂಬಡ್ತಿ ಅಧಿಸೂಚನೆಯು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ಆದೇಶ 2013ರ ಕಂಡಿಕೆ-13(ಎ)ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 4368-72/2014ರಲ್ಲಿ ತಡೆಯಾಜ್ಞೆಯನ್ನು 
ನೀಡಿರುವುದರಿಂದ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ 
ಪರಿಶೀಲನೆ ಮತ್ತು ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1529 ಸಿ.ಆ.ಸು. ಇಲಾಖೆ (ಸೇವೆಗಳು-6) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 223 ಸಅಸೇ 2015, ಬೆ೦ಗಳೂರು, ದಿನಾಂಕ: 20.10.2015. 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 223 ಸಅಸೇ 2015 ದಿನಾಂಕ: 13-08-2015ರನ್ವಯ ಶ್ರೀ ಬಿ.ವಿ.ಮಹೇ೦ದ್ರ, ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ, ಇವರನ್ನು ಸಾರ್ವಜನಿಕ ೬ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸರ್ಕಾರದ ಅಧೀನ ಕಾರ್ಯದರ್ಶಿ-ಯೋಜನಾ ಕಾರ್ಯಕ್ರಮ 
ಸಂಯೋಜನೆ ೩ ಸಾಂಖ್ಯಿಕ ಇಲಾಖೆ-ಖಾಲಿ ಹುದ್ದೆಗೆ ವರ್ಗಾಯಿಸಿ ಆದೇಶಿಸಲಾಗಿದ್ದರೂ ಸಹ ಸದರಿ ಅಧಿಕಾರಿಯವರು ಈವರೆಗೂ ವರ್ಗಾಯಿಸಿ 
ನೇಮಿಸಲಾದ ಹುದ್ದೆಯ ಕರ್ತವ್ಯಕ್ಕೆ ಹಾಜರಾಗದೇ ಇರುವುದರಿಂದ ಶ್ರೀ ಬಿ.ವಿ.ಮಹೇ೦ದ್ರ, ಇವರನ್ನು ಸುತ್ತೋಲೆ ಸಂಖ್ಯೆ: ಸಿಆಸುಇ 144 ಎಎಸುರ 86 
ದಿನಾಂಕ: 14.07.1986 & ಸಿಆಸುಇ 57 ಸಿವಿವಿ 2014 ದಿನಾಂಕ: 14-01-2015ರನ್ವಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದಲೇ 


ನೇರವಾಗಿ ಅಧಿಕಾರಿಯವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ ಹುದ್ದೆಯ ಕರ್ತವ್ಯದಿಂದ 
ಬಿಡುಗಡೆಗೊಳಿಸಿ ಆದೇಶಿಸಿದೆ. 


೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ದಿನಾಂಕ: 13-08-2015ರ ಅಧಿಸೂಚನೆಯಲ್ಲಿ ವರ್ಗಾಯಿಸಿ ನೇಮಿಸಲಾಗಿದ್ದ ಹುದ್ದೆಯ ಕರ್ತವ್ಯಕ್ಕೆ ಕೂಡಲೇ ಹಾಜರಾಗುವಂತೆ ಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1530 ಸಿ.ಆ.ಸು. ಇಲಾಖೆ (ಸೇವೆಗಳು-6) 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಮೂಅಇ 264 ಮೂಇವಿ 2015, ಬೆಂಗಳೂರು, ದಿನಾಂಕ: 17.10.2015 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದ 1999 (2000ದ ಕರ್ನಾಟಕ ಅಧಿನಿಯಮದ ಸಂಖ್ಯೆ 
(29) ರ ಅಧ್ಯಾಯ-॥| ರ ಉಪಬಂಧ?7(1)ರ ಅನ್ವಯ ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆಯಲ್ಲಿ ಈ ಕೆಳಗೆ ಕಾಣಿಸಿರುವ ಅಧಿಕಾರಿಯನ್ನು ಮೂಲಸೌಲಭ್ಯ 
ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ ರಾಜ್ಯ ಟೆಂಡರ್‌ ಬುಲೆಟಿನ್‌ ಅಧಿಕಾರಿಯನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಶ್ರೀಮತಿ ಎನ್‌.ಟಿ.ಆಬ್ರೂ, ಭಾ.ಅ.ಸೇ, 

ಸರ್ಕಾರದ ಉಪ ಕಾರ್ಯದರ್ಶಿ 

(ರೈಲ್ವೆ ಮತ್ತು ಆಡಳಿತ), ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 

ಕರ್ನಾಟಕ ರಾಜ್ಯಪಾಲರ ಅಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವೆಂಕಟೇಶ ಮೂರ್ತಿ. ಎಂ 
PR. 1531 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.100 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 191 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 17.10.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಪೂಜಾರಿ 
ಮಹದೇವಪ್ಪ, ವಕೀಲರು, ನಂ. 10ನೇ ವಾರ್ಟ್‌, ಪಾರ್ವತಿ ನಗರ, ಸಿರುಗುಪ್ಪ-583121, ಬಳ್ಳಾರಿ ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಸಿರಗುಪ್ಪ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 
ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 

ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1533 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 210 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 16.10.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಹಸೇನಸಾಬ್‌, 
ವಕೀಲರು, ರೆಸಿಡೆನ್ಸ್‌ ಆಫ್‌ ಮುಧೋಳ, ಯಲಬುರ್ಗ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಯಲಬುರ್ಗ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 
ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01- ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೬೧ 





ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1534 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 174 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 16.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಜಯವಂತ 
ಬಾಡಗಿ, ವಕೀಲರು ಮಹಲಿಂಗೇಶ್ವರ ದೇವಸ್ಥಾನದ ಹತ್ತಿರ, ಮಹಾಲಿಂಗಪುರ, ಮುಧೋಳ ತಾಲ್ಲೂಕು, ಬಾಗಲಕೋಟೆ-587312. ಇವರನ್ನು ವೃತ್ತಿ ಪ್ರಮಾಣ 
ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಮುಧೋಳ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ 
ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1535 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
50.25 ಕಾನೂನು ಇಲಾಖೆ (ಆಡಳಿತ-2) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಒಇ 24 ಹೊಸಿಪ 2015, ಬೆ೦ಗಳೂರು, ದಿನಾಂಕ: 21-10-2015. 
ಶ್ರೀ ಹೆಚ್‌.ಎಂ. ಮಹದೇವಪ್ಪ, ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌), ಸಿಐಡಿ, ಬೆಂಗಳೂರು ಇವರನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ 
ನಿಯಮ 32 ರಡಿಯಲ್ಲಿ ವೇತನ ಶ್ರೇಣಿ ರೂ. 28.100-50,100ರ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ ಸಿಐಡಿ ಘಟಕದಲ್ಲಿ ಖಾಲಿ ಇರುವ ಡಿವೈಎಸ್‌ಪಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಜಿ. ಭಟ್‌ 
ಸರ್ಕಾರದ ಅಪರ ಕಾರ್ಯದರ್ಶಿ 
PR. 1536 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 74 ಸೇಉನ್ಯಾ 2015, ಬೆಂಗಳೂರು, ದಿನಾಂಕ: 14.10.2015. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ೦8()1/2015, ದಿನಾಂಕ: 08.10.2015 ರಲ್ಲಿ ಆದೇಶಿಸಿರುವಂತೆ, ಈ ಕೆಳಕಂಡ 
ಜಿಲ್ಲಾ ನ್ಯಾಯಾಧೀಶರ ವೃಂದದ ನ್ಯಾಯಾಂಗ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಕಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 











ಕ್ರ ಸಂ. ನ್ಯಾಯಾಧೀಶರುಗಳ ಹೆಸರು ಮತ್ತು ಹಾಲಿ ಮರು ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

1 ಶ್ರೀ ಚಂದ್ರಶೇಖರ ಪಾಟೀಲ್‌ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು (ಶ್ರೀ ಆರ್‌.ಬಿ. 

ಅದಕಾದಿಕಾರಿ ಧರ್ಮಗೌಡರ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
`ಎ? 

ಕೈಗಾರಿಕಾ ನ್ಯಾಯಾಧೀಕರಣ, ಬೆಂಗಳೂರು 

2 ಶ್ರೀ ಆರ್‌.ಬಿ. ಧರ್ಮಗೌಡರ್‌, ಪ್ರಧಾನ 1ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, (ಶ್ರೀಮತಿ ಹೆಚ್‌.ಬಿ. ಮುಕ್ತಾ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಬೆಂಗಳೂರು 

















೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 














3 ಶ್ರೀ ಹೆಚ್‌.ಆರ್‌. ಶ್ರೀನಿವಾಸ್‌ 3ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. 
2ನೇ ಹೆಚುವರಿ ಪಧಾನ ನಾಯಾಧೀಶರು (ಶ್ರೀಮತಿ ಕೋಮಲತ ಇವರ ವರ್ಗಾವಣೆಯಿಮದ ತೆರವಾದ ಹುದ್ದೆ) 
ಸ್ಟ ಶ್‌ ಗು [) ೨ 
ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು. 
4 ಶ್ರೀಮತಿ ಹೆಚ್‌.ಬಿ. ಮುಕ್ತಾ 2ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. 
1ನೇ ಹೆಚುವರಿ ಪಧಾನ ನಾಯಾದೀಶರು (ಶ್ರೀ ಹೆಚ್‌.ಆರ್‌. ಶ್ರೀನಿವಾಸ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
ಇ ್‌ ಗು [) ೨ 
ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು. 
5 ಶ್ರೀಮತಿ ಎಂ. ಕೋಮಲತ 4ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
3ನೇ ಹೆಚುವರಿ ಪದಾನ ನಾಯಾಧೀಶರು (ಶ್ರೀಮತಿ ಬಿ.ಎಸ್‌.ಭಾರತಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
ಸ್ಟ್‌ ್‌ ಗು [) ೨ 
ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ| ಗೀತಾ ಎಲ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1537 ಸಿ.ಆ.ಸು. ಇಲಾಖೆ (ಸೇವೆಗಳು-3) 
HIGH COURT OF KARNATAKA 
NOTIFICATION 
No.HCE.204/2000, BENGALURU, Dated: 20" October, 2015. 


In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules, 1973 as amended from time to time, Hon'ble the Acting Chief Justice is pleased 
to select and appoint Sri. M. Chandrashekar Reddy, District and Sessions Judge, (presently working as Il Addl. City Civil and Sessions 
Judge, Bengaluru City) as Director, Bengaluru Mediation Centre, Bengaluru with immediate effect (vice Smt. M.A.Shashikala 
transferred), vide Notification No.GOB(1)1/2015 dated: 08.10.2015. 


JOHN MICHAEL CUNHA 
PR. 1538 REGISTRAR GENERAL 
HIGH COURT OF KARNATAKA 
NOTIFICATION 
No.HCE.1101/2015, BENGALURU, Dated: 31 ಹ October, 2015. 


Sri. B.R. Shashikumar, Assistant Registrar of this office is granted Earned Leave for 11 days from 18.09.2015 to 
28.09.2015(bdi) on medical grounds. 


Sri. Prasad Rao M.L., Assistant Registrar of this office is placed incharge of the duties of the above said officer during the 
above said period. 


Sri. B.R. Shashikumar, Assistant Registrar of this office is reposted to the same post on expiry of the said period. 


BY ORDER 
G.SHAMBANNA 
PR. 1539 ASSISTANT REGISTRAR 
HIGH COURT OF KARNATAKA 
NOTIFICATION 


No.HCE.279/2015, BENGALURU, Dated: 31°" October, 2015. 

Smt. Shyamala, Assistant Registrar (secretarial Services) of this office is granted Earned Leave for 30 days from 19.02.2015 
to 20.03.2015(bdi) on medical grounds with permission to avail general holidays on 21.03.2015 and 22.03.2015. 

Smt. M.V. Sheela, Assistant Registrar (Secretarial Services) of this office is placed incharge of the duties of the above said 
officer during the above said period. 

Smt. Shyamala, Assistant Registrar (Secretarial Services) of this office is reposted to the same post on expiry of the said 
period. 

BY ORDER 
G.SHAMBANNA 
PR. 1540 ASSISTANT REGISTRAR 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೬೩ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 97 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 28.10.2015. 


ಶ್ರೀ ಕೆ.ಎನ್‌. ನಾಗರಾಜ ರಾವ್‌, ವಕೀಲರು ಕುವೆಂಪು ನಗರ, ಕೋಟೆ, ಚಿಕ್ಕಮಗಳೂರು-ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
PR. 1541 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
50.25 ಕಾನೂನು ಇಲಾಖೆ (ಆಡಳಿತ-2) 
HIGH COURT OF KARNATAKA 
CORRIGENDUM 


NO. LCA ॥-23/2015 (371-J) BENGALURU, DATED: 13.10.2015. 


In Notification No. LCA Il-23/2015 (371-J) dated: 13.04.2015 the name of the Sheristedar of Ballari Unit shown at 5110.79 of 
Table-A Shall be read as ‘BHARATH V.R.' instead of ‘BHARATHI V.R'. 


JOHN MICHAEL CUNHA 
REGISTRAR GENERAL 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 66 ಶಿಸನೇ 2015 (ಭಾಗ) ಬೆಂಗಳೂರು, ದಿನಾಂಕ: 16.10.2015. 
ಶ್ರೀ ಎನ್‌.ಪಿ.ರಾಜ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, (ನಿವೃತ್ತ ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ಶ್ರೀ ಸಿ.ಎಸ್‌.ನಾಡಗೌಡ 

(ಅಪ್ಪಾಜಿ) ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ, ನವದೆಹಲಿ ಇವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಬೆಂಗಳೂರಿನ ಅಧಿಕೃತ ಕಛೇರಿಗೆ ಗುತ್ತಿಗೆ ಆಧಾರದ 
ಮೇಲೆ ದಿನಾಂಕ: 01.05.2015 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


PR. 1546 


ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌. ನಾಗರಾಜಪ್ಪ 


PR. 1547 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.100 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 
HIGH COURT OF KARNATAKA 
NOTIFICATION 


NO. HCC. 02/2009 BENGALURU, DATED: 26'” OCTOBER, 2015. 


Upon considering the declaration regarding the date of birth furnished by the Software Technicians and the date of birth 
recorded in the respective SSLC Certificates produced by them, the High Court of Karnataka, in exercise of the powers conferred under 
Sub-section 2 of section 3 of Karnataka State Servants Determination of Age Act 1974, hereby accepts the date of birth of the following 
Software Technicians, appointed vide this office Notification No.HCC./02/2009 dated: 11.02.2015, as mentioned against their names-- 





























51.110. Name of the Software Technician Present place of work Date of birth 
1 Mohan Kumar N T Mysuru 17.02.1989 
2 Punith Kumar P Bengaluru City 28.07.1986. 
3 Deepak K.M Mandya 25.03.1976 
4 Abhilash HD Hassan 20.06.1981 
5 Sanjayakumar Patil Bidar 19.04.1976 
6 Rummanulfath Tumakuru 16.05.1991 
7 Renukadevi AR Davanagere 05.06.1977 
8 Ashok Kumar Suvarna D K Mangaluru 16.08.1971 



















































































೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 
9 [13085೧1 R G Koppal 03.12.1984 
10 Manoj N Revanakar Vijayapura 14.12.1988 
11 Asharani HB Chamarajanagar 20.11.1989 
12 Bharathi T Udupi 14.08.1989 
13 Gayathri C Bengaluru Rural 21.06.1978 
14 Keshavananda P Belagavi 24.06.1990 
15 Priyanka Chavan Kolar 20.05.1991 
16 Ashwinkumar ೦5 U K. Karwar 16.05.1992 
17 Meghana P Kodagu Madikeri 28.05.1993 
18 Geethanjali Vastrad Bagalkot 06.08.1983 
19 Lakshmi Badiger Dharwad 05.05.1989 
20 Umesh Raj Ballari 24.07.1990 
21 Rahamath Ulla Khan Chitradurga 01.05.1972 
22 V Anilkumar Venkayya Raichur 01.05.1972 
23 Shashikanth Kalaburagi 30.09.1974 
BY ORDER OF HON'BLE THE CHIEF JUSTICE, 
JOHN MICHAEL CUNHA 
PR. 1532 REGISTRAR GENERAL 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 201 ಸಉಸೇ 2015, ಬೆಂಗಳೂರು, ದಿನಾಂಕ: 29.10.2015. 





ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ 
ರೂ. 40050-105-45300-1200-52500-1350-56550ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ 





























ನೇಮಿಸಲಾಗಿದೆ. 
ಕ್ರಮ ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಸಂಖ್ಯೆ: ಆಲಾಖೆ 

1 ಶ್ರೀ ಕೆ.ಪಿ.ಚಂದ್ರಹಾಸ, ಸರ್ಕಾರದ ಉಪ ಕಾರ್ಯದರ್ಶಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ-ಶ್ರೀಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಹೆಚ್‌.ಕೆ. ಅನಸೂಯ, ಸರ್ಕಾರದ ಅಪರ ಕಾರ್ಯದರ್ಶಿ, ಇವರ ವಯೋನಿವೃತ್ತಿಯಿಂದ ತೆರವಾದ 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ. ಸರ್ಕಾರದ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ಉಪ ಕಾರ್ಯದರ್ಶಿ 

ಹುದ್ದೆಗೆ ನಿಮ್ನೀಕರಿಸಿ, ಹಾಗೆ ನಿಮ್ನೀಕರಿಸಿದ ಹುದ್ದೆಗೆ ನೇಮಿಸಿದೆ. 

2 ಶ್ರೀಮತಿ ಹೆಚ್‌.ಬಿ.ಪ್ರಫುಲ್ಲಾವತಿ, ಸರ್ಕಾರದ ಉಪ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ- 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ ಶ್ರೀ ಬಿ.ವಿ.ರಾಮಲಿಂಗಯ್ಯ, ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಿದೆ. 
(ಜನಸ್ಪಂದನ) 

3 ಶ್ರೀ ಬಿ.ಎನ್‌. ಶ್ರೀನಿವಾಸ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಸಾರಿಗೆ ಇಲಾಖೆ-ಶ್ರೀ ಎನ್‌.ಶ್ರೀನಿವಾಸಮೂತಿ, ಇವರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಿಯೋಜನೆ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಿದೆ. 
ಮೇಲೆ ಸಹಾಯಕ ನಿರ್ದೇಶಕ, 
ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. 

4 ಶ್ರೀ ಬಿ.ರಮೇಶ್‌ ಬಾಬು, ಸರ್ಕಾರದ ಉಪ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ)- 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಶ್ರೀ ಹೆಚ್‌.ಎಂ.ಮಲ್ಲಿಕಾರ್ಜುನ ಸ್ವಾಮಿ, ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಿದೆ. 
ಇಲಾಖೆ (ಕಾನೂನು ಕೋಶ). 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1544 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-6) 





ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೬೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 149 ಸಉಸೇ 2015, ಬೆಂಗಳೂರು, ದಿನಾಂಕ: 29.10.2015. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಸರ್ಕಾರದ ಉಪ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ. 48900- 
1200-52500-1350-60600-1500-63600ರ ವೇತನ ಶ್ರೇಣಿಯ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 












































ಕ್ರಮ ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಸಂಖ್ಯೆ: ಇಲಾಖೆ 

1 ನಂಜುಂಡಪ್ಪ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಸೇವೆಗಳು-2) 
ಸರ್ಕಾರದ ಉಪ ಕಾರ್ಯದರ್ಶಿ. ಶ್ರೀ ಸುಂದರರಾಜ ಗುಪ್ತ, ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಿದೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

2 ಹೆಚ್‌.ಎಂ. ಮಲ್ಲಿಕಾರ್ಜುನ ಸ್ವಾಮಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಕಾನೂನು ಇಲಾಖೆ (ಅಂತರರಾಜ್ಯ ಜಲವಿವಾದ) 
ಸರ್ಕಾರದ ಉಪ ಕಾರ್ಯದರ್ಶಿ -ಶ್ರೀ ಸಿ.ಕೆ.ವಾಸುದೇವಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ, ಇವರ ಸ್ವಯಂ 

ನಿವೃತಿಯಿಂದ ತೆರವಾಗಿರುವ ಹುದ್ದೆಯನ್ನು ತಾತ್ತಾಲಿಕವಾಗಿ ಜಂಟಿ ಕಾರ್ಯದರ್ಶಿ ಹುದೆಗೆ 
ಶಿಕ್ಷಣ ಇಲಾಖೆ (ಪ್ರಾಥಮಿಕ ಮತ್ತು ಪೌಢ) ಜ್ರ ಸ ಸ ದ 
is ಣ್‌ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿದೆ. 

3 ಎಸ್‌.ಜೆ. ಸಂಪತ್‌ ಕುಮಾರ್‌, ಅಧಿಕಾರಿಯವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು 
ಆಂತರಿಕ ಆರ್ಥಿಕ ಸಲಹೆಗಾರರು. ಮತು ಪದನಿಮಿತ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ, ಈ 
ಸರ್ಕಾರದ ಉಪ ಕಾರ್ಯದರ್ಶಿ, ಒಳಾಡಳಿತ ಮತು | ಹುದ್ದೆಯನ್ನು ತಾತ್ಕಾಲಿಕವಾಗಿ ಆಂತರಿಕ ಆರ್ಥಿಕ ಸಲಹೆಗಾರರು, ಹಾಗೂ ಪದನಿಮಿತ್ತ 
ಸಾರಿಗೆ ಇಲಾಖೆ. ki ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ 

ನೇಮಿಸಿ ಅಲ್ಲಿಯೇ ಮುಂದುವರೆಸಲಾಗಿದೆ. 

4 ಎಸ್‌.ನಾರಾಯಣಪ್ಪ, ಅಧಿಕಾರಿಯವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸರ್ಕಾರದ ಉಪ ಕಾರ್ಯದರ್ಶಿ, 
ಸರ್ಕಾರದ ಉಪ ಕಾರ್ಯದರ್ಶಿ. ಕಂದಾಯ ಇಲಾಖೆ, ಈ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸ ಬಃ ಹುದ್ದೆಗೆ. ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿ ಅಲ್ಲಿಯೇ 

ಮುಂದುವರೆಸಲಾಗಿದೆ. 

5 ಪರಂಧಾಮಯ್ಣ, ಅಧಿಕಾರಿಯವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸರ್ಕಾರದ ಉಪ ಕಾರ್ಯದರ್ಶಿ, ಕೃಷಿ 
ಸರ್ಕಾರದ ಉಪ ಕಾರ್ಯದರ್ಶಿ. ಇಲಾಖೆ, ಈ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಗೆ 

ಉನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದೆಗೆ ನೇಮಿಸಿ ಅಲ್ಲಿಯೇ ಮುಂದುವರೆಸಲಾಗಿದೆ. 
ಕೃಷಿ ಇಲಾಖೆ. ಇ ಇ ದಿ ನ್‌ 

6 ನಿಜಪ್ಪ ವೈ.ಸಾಗರ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ- 
ಸರ್ಕಾರದ ಉಪ ಕಾರ್ಯದರ್ಶಿ. ಶ್ರೀ ಎಂ.ಕೆ.ಭರರಾಜಪ್ಪ ಸರ್ಕಾರದ ಉಪ ಕಾರ್ಯದರ್ಶಿ, ಇವರ ವರ್ಗಾವಣೆಯಿಂದ ತೆರವಾದ 

ಸರ್ಕಾರದ ಉಪ ಕಾರ್ಯದರ್ಶಿ ಹುಧ್ಲೆಯನ್ನು ತಾತ್ತಾಲಿಕವಾಗಿ ಸರ್ಕಾರದ ಜಂಟಿ 
ಸಮಾಜ ಕಲ್ಯಾಣ ಇಲಾಖೆ. A ಈ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿದೆ. 

7 ಗೋಪಾಲ್‌, ಒಂದು ದಿನದ ಮಟ್ಟಿಗೆ ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಿಆಸುಇ (ಆಡಳಿತ ಸುಧಾರಣೆ)- 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ | ಖಾಲಿ ಇರುವ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ 
ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ. ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿ 

ಮರುದಿನದಿಂದ ನಿಯೋಜನೆ ಮೇಲೆ ಮಾನ್ಯ ಸಮಾಜ ಕಲ್ಯಾಣ ಹಾಗು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಿದೆ. 

8 ಟಿ.ಎನ್‌. ನಾರಾಯಣಗೌಡ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಿಆಸುಇ (ಇ-ಆಡಳಿತ)-ಶ್ರೀ ಅಬ್ದುಲ್‌ ಖದೀರ್‌, 
ಸರ್ಕಾರದ ಉಪ ಕಾರ್ಯದರ್ಶಿ. ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಇವರ ವಯೋನಿವೃತ್ತಿಯಿಂದ ತೆರವಾದ ಸರ್ಕಾರದ 

ವಿಶೇಷ ಕಾರ್ಯದರ್ಶಿ ಹುದ್ದೆಯ ತಾತ್ಕಾಲಿಕವಾಗಿ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 4 ಭಾ ಸ್ಥಿಯನ್ನು ಈ ಸ Ke 
ಕ ಹುದ್ದೆಗೆ ನಿಮ್ನೀಕರಿಸಿ, ಹಾಗೆ ನಿಮ್ನೀಕರಿಸಿದ ಹುದ್ದೆಗೆ ನೇಮಿಸಿದೆ. 
9 ಎಸ್‌.ಎನ್‌. ಕೃಷ್ಣಕುಮಾರ್‌, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಸರ್ಕಾರದ ಉಪ ಕಾರ್ಯದರ್ಶಿ. ಶ್ರೀ ಸಿ.ಆರ್‌. ರವೀಂದ್ರ ಸರ್ಕಾರದ ಉಪ ಕಾರ್ಯದರ್ಶಿ, ಇವರ ಸೇವೆಯನ್ನು 
ಸಿ.ಆ.ಸು.ಇಲಾಖೆಗೆ ಹಿಂಪಡೆದು, ಸದರಿ ಹುದೆಯನು ತಾತಾಲಿಕವಾಗಿ ಸರ್ಕಾರದ ಜಂಟಿ 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ (ತೋಟಗಾರಿಕೆ) | ಸ ಕ ks ಮ, ಸು ಲ 
ಪ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ ನೇಮಿಸಿದೆ. 

10 ಎಂ.ನಾಗರತ್ನ, ಅಧಿಕಾರಿಯವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸರ್ಕಾರದ ಉಪ ಕಾರ್ಯದರ್ಶಿ, 

ಸರ್ಕಾರದ ಉಪ ಕಾರ್ಯದರ್ಶಿ. ಅಲ್ಪಸಂಖ್ಯಾತರ ಕಲ್ಯಾಣ, ವಕ್ಸ್‌ ಮತ್ತು ಹಜ್‌ ಇಲಾಖೆ, ಈ ಹುದ್ದೆಯನ್ನು ತಾತ್ಕಾಲಿಕವಾಗಿ 

ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದೆಗೆ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದೆಗೆ 

ಅಲ್ಪಸಂಖ್ಯಾತರ ಕಲ್ಯಾಣ, ವಕ್ಸ್‌ ಮತ್ತು ಹಜ್‌ ಇಲಾಖೆ. ದಿ ಇ ಕ ದಿ 
ಈ ಜ್‌ ನೇಮಿಸಿ ಅಲ್ಲಿಯೇ ಮುಂದುವರೆಸಲಾಗಿದೆ. 


























೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 
1 ಕೆ.ಎ.ರಾಮ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ-ಶ್ರೀ ಪ್ರದೀಪ್‌ ಎಸ್‌.ರಾಜನಾಳ್‌, 
ಸರ್ಕಾರದ ಉಪ ಕಾರ್ಯದರ್ಶಿ, ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಿದೆ. 
ಸಿಆಸುಇ (ಅಂತರ ರಾಷ್ಟ್ರೀಯ ವಿಮಾನ ನಿಲ್ಬಾಣ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1545 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-6) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ; ಒಳ 419 ಹೊಸಿಪ 2015, ಬೆಂಗಳೂರು, ದಿನಾಂಕ: 30-10-2015. 


ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ ಪೆಕ್ಟರ್‌ (ಸಿವಿಲ್‌) ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 
32ರಡಿಯಲ್ಲಿ ವೇತನ ಶ್ರೇಣಿ ರೂ. 28,100-50,100ರ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ, 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಠಿಯಿಂದ 
ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 



























































ಭಾಗ-1 
ಕ್ರಸಂ. ಅಧಿಕಾರಿಗಳ ಹೆಸರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಡಿವೈಎಸ್‌ ಪಿ(ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ 
(ಶ್ರೀ/ಶ್ರೀಮತಿ) ನಿಯುಕ್ತಿಗೊಳಿಸಲಾದ ಸ್ಥಳ 
1 ಟಿ.ಡಿ. ಜಯರಾಮು. ನಾಗಮಂಗಲ ಸರ್ಕಲ್‌, ಮಂಡ್ಯ ವಿಧಾನ ಸೌಧ ಭದ್ರತೆ. ಬೆ೦ಗಳೂರು ನಗರ. 
2 ಬಾಬು ನರೋನ ಸಿಐಡಿ ರಾಜ್ಯ ಗುಪ್ತವಾರ್ತೆ 
3 ವಾಲಿ ಬಾಷಾ ಐಎಸ್‌ಡಿ ರಾಜ್ಯ ಗುಪ್ತವಾರ್ತೆ 
4 ನಂಜುಡೇಗೌಡ. ಕೆ. ಐಎಸ್‌ಡಿ ಸಿಐಡಿ 
5 ಬಿ.ಎಸ್‌.ಶ್ರೀನಿವಾಸ ತ್ಯಾಗರಾಜನಗರ ಪೊಲೀಸ್‌ ಠಾಣೆ, ಬೆಂಗಳೂರು ಸಿಐಡಿ 
ನಗರ 
6 ಪರಮೇಶ್ವರ ಹೆಗಡೆ ಸಿಸಿಬಿ, ಬೆಂಗಳೂರು ನಗರ ಸಿಐಡಿ 
7 ಅಂಥೋಣಿ ಜಾನ್‌ ಕರ್ನೂರ್‌ ಅಶೋಕ್‌ ನಗರ ಸಂಚಾರ ಸಿಐಡಿ 
8 ಜಗನ್ನಾಥ ರೈ ಬಿ. ಬಿಡಿಎ, ಬೆಂಗಳೂರು ಇಲ್ಲಿಂದ ವರ್ಗಾವಣೆ ಎಸ್‌ಸಿಆರ್‌ಬಿ, ಬೆಂಗಳೂರು 
ಆದೇಶದಲ್ಲಿರುವ 
9 ವಿದ್ಯಾನಂದ ತೇಜಸ್ವಿ ಎಲ್‌. ಚೆಸ್ಕಾಂ, ಹಾಸನ ಆಂತರಿಕ ಭದ್ರತಾ ವಿಭಾಗ 
10 | ಸೂರ್ಯನಾರಾಯಣ ವಿವಿಐಪಿ ಭದ್ರತೆ, ಬೆಂಗಳೂರು ನಗರ ಮಾಜಿ ಪ್ರಧಾನ ಮಂತ್ರಿಗಳ ಭದ್ರತೆ, ಬೆ೦ಗಳೂರು ನಗರ 
ರಾವ್‌ ವಿ. 
1] ಅಶೋಕ್‌ ಡಿ ಮೈಸೂರು ಗ್ರಾಮೀಣ ವೃತ್ತ, ಮೈಸೂರು ಜಿಲ್ಲೆ ಕರ್ನಾಟಕ ಲೋಕಾಯುಕ್ತ 
12 ಎನ್‌.ಕುಮಾರ ಎಪಿಎಮ್‌ಸಿ ನವನಗರ, ಹುಬ್ಬಳ್ಳಿ-ಧಾರವಾಡ ನಗರ | ಕರ್ನಾಟಕ ಲೋಕಾಯುಕ್ತ 
13 ತಿಪ್ಪೇಸ್ವಾಮಿ ಹೆಚ್‌.ಜೆ. ಫ್ರೇಜರ್‌ ಟೌನ್‌ ಪೊಲೀಸ್‌ ಠಾಣೆ, ಬೆ೦ಗಳೂರು ಕರ್ನಾಟಕ ಲೋಕಾಯುಕ್ತ 
ನಗರ 
14 ಪ್ರಸನ್ನ ಕುಮಾರ್‌ ಆರ್‌. ಕೆಎಸ್‌ಪಿಟಿಎಸ್‌, ಚನ್ನಪಟ್ಟಣ ಡಿಸಿಆರ್‌ಬಿ, ಚಿಕ್ಕಮಗಳೂರು 
15 ಶ್ರೀನಿವಾಸ ಹೆಚ್‌. ಸಿಸಿಬಿ, ಬೆ೦ಗಳೂರು ನಗರ ಸಿಐಡಿ 
16 ಎಸ್‌.ಪ್ರಕಾಶ್‌ ರಾಜ್ಯ ಗುಪ್ತವಾರ್ತೆ ರಾಜ್ಯ ಗುಪ್ತವಾರ್ತೆ 





ಭಾಗ-2 ಹೈದರಾಬಾದ್‌ ಕರ್ನಾಟಕ ವೃಂದದ ಅಧಿಕಾರಿಗಳು 





ಅಧಿಕಾರಿಗಳ ಹೆಸರು 


ಡಿವೈಎಸ್‌ಪಿ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ 








ಕ್ರಸಂ. ಪ್ರಸುತ ಕರ್ತವ್ಗ ನಿರ್ವಹಿಸುತ್ತಿರುವ ಸಳ 
> | ಶ್ರೀ/ಶ್ರೀಮತಿ) NE ಚು ನಿಯುಕ್ತಿಗೊಳಿಸಲಾದ ಸ್ಥಳ 
1 ಮಂಜುನಾಥ ಜಿ. ಡಿಸಿಆರ್‌ಇ, ಕಲಬುರಗಿ ಉಚ್ಚ ನ್ಯಾಯಾಲಯ ಭದ್ರತೆ, ಬೆ೦ಗಳೂರು ನಗರ 
ಸಿಟಿ ಮಾರ್ಕೆಟ್‌ ಪೊಲೀಸ್‌ ಠಾಣೆ, ಬೆ೦ಗಳೂರು 
2 ವೈಜನಾಥ್‌ ವಿವಿಐಪಿ ಭದ್ರತೆ, ಬೆಂಗಳೂರು. 


ನಗರ 











3 ರಾಮರಾವ್‌ ಕೆ. 





ಸಿಸಿಬಿ, ಬೆಂಗಳೂರು ನಗರ ರಾಜ್ಯ ಗುಪ್ತವಾರ್ತೆ 














ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ 


೪೬೭ 








4 ಪಂಪಾವತಿ ಎಂ.ಜಿ. 


ದಾವಣಗೆರೆ ಗ್ರಾಮೀಣ ವೃತ್ತ ದಾವಣಗೆರೆ ಜಿಲ್ಲೆ 


ಡಿಸಿಆರ್‌ಬಿ ಶಿವಮೊಗ್ಗ 





Un 


ವೆಂಕಟೇಶ ಶೆಟ್ಟಿ ಕೆ. 


ಸಿಐಡಿ 


ವಿವಿಐಪಿ ಭದ್ರತೆ. ಬೆಂಗಳೂರು 














ದಾರ್‌ 


6 ಷಮೀದ್‌ ಭಾಷ ಡಿಸಿಆರ್‌ಇ. ದಾವಣಗೆರೆ ಕರ್ನಾಟಕ ಲೋಕಾಯುಕ್ತ 

7 ಬಸವೇಶ್ವರ ಬೀದರ್‌ ಟೌನ್‌ ಪೊಲೀಸ್‌ ಠಾಣೆ, ಬೀದರ್‌ ಜಿಲ್ಲೆ ರಾಜ್ಯ ಗುಪ್ತವಾರ್ತೆ 
ಅಯ್ದನಗೌಡ ತಿಮ್ಮನಗೌಡ 

8 y ಅ ಸ್ಥಳ ನಿರೀಕ್ಷಣೆ ಕರ್ನಾಟಕ ಲೋಕಾಯುಕ್ತ 
ಪಾಟೀಲ್‌ i ಸ i 
ರವೀಂದನಾಥ್‌ ಎಸ್‌.ಜಾಗೀರ್‌ 

9 ಚಿತಪಾಡಗಿ ಪೊಲೀಸ್‌ ಠಾಣೆ, ಬಳ್ಳಾರಿ ಜಿಲ್ಲೆ ರಾಜ್ಯ ಗುಪ್ತವಾರ್ತೆ 





10 ಶರಣಬಸಪ್ಪ ಹೆಚ್‌.ಸುಬೇದಾರ್‌ 


ಪಿಟಿಸಿ, ನಾಗೇನಹಳ್ಳಿ, ಕಲಬುರಗಿ 


ರಾಜ್ಯ ಗುಪವಾರ್ತೆ 
ಮ 





ಮಹಮ್ಮದ್‌ ಹುಮಾಯೂನ್‌ 
ನಾಗೆ 


ಹಲಸೂರು ಪೊಲೀಸ್‌ ಠಾಣೆ, ಬೆಂಗಳೂರು ನಗರ 


ಸಿಐಡಿ 





12 ಬಸವರಾಜ್‌ ಕೆ. 


ರಾಯಚೂರು ಗ್ರಾಮೀಣ ವೃತ್ತ, ರಾಯಚೂರು ಜಿಲ್ಲೆ 


ರೈಲ್ವೆ, ಕಲಬುರಗಿ 





13 | ತಾಯಪ್ಪ ಗದ್ದಪ್ಪ ದೊಡ್ಡಮನಿ 


ಔರಾದ್‌ ವೃತ್ತ, ಬೀದರ್‌ ಜಿಲ್ಲೆ 


ಕರ್ನಾಟಕ ಲೋಕಾಯುಕ್ತ 





14 ಸುಧಾ ಆದಿ 


ಅಶೋಕ ನಗರ ಪೊಲೀಸ್‌ ಠಾಣೆ, ಕಲಬುರಗಿ ಜಿಲ್ಲೆ 


ರಾಜ್ಯ ಗುಪವಾರ್ತೆ 
ಬ 





15 ಶಿವರೆಡ್ಡಿ ಕೆ. 
ಛು 


ಜೆಸ್ಕಾಂ, ಕೊಪ್ಪಳ 


ರಾಜ್ಯ ಗುಪವಾರ್ತೆ 
ಮ 





16 ಸೈಯ್ಯದ್‌ ರೋಷನ್‌ ಜಮೀರ್‌ 


ಪಿಟಿಎಸ್‌, ಐಮಂಗಳ 


ಸಿಐಡಿ 





17 ತಳವಾರ್‌ ಮಂಜುನಾಥ್‌ 


ಸಿಟಿ ಎಸ್‌.ಬಿ. ಬೆಂಗಳೂರು ನಗರ 


ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. 





18 | ಪ್ರಭು 


ಸ್ಥಳ ನಿರೀಕಣೆಯಲ್ಲಿ 
ಥಿ KE) ಹೆ 


ಕರ್ನಾಟಕ ಲೋಕಾಯುಕ್ತ 





19 ವೆಂಕಟಪ್ಪ ನಾಯಕ್‌ 


ಡಿಎಸ್‌ಬಿ, ಕೊಪ್ಪಳ 


ರಾಜ್ಯ ಗುಪವಾರ್ತೆ 
8 





20 ಪಾಂಡುರಂಗ ಎಸ್‌. 


ಸಿಐಡಿ 


ಸಿಐಡಿ 











21 ಮಹೇಶ್ವರಗೌಡ ಯು.ಎಸ್‌. 





ಹೊನ್ನಳಿ ವೃತ್ತ ದಾವಣಗೆರೆ ಜಿಲ್ಲೆ 








ಕರ್ನಾಟಕ ಲೋಕಾಯುಕ್ತ 





PR. 1508 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ-2 


ಸಂಖ್ಯೆ: ಆಕುಕ 250 ಹೆಚ್‌ಎಸ್‌ಹೆಚ್‌ 2015, ಬೆಂಗಳೂರು, ದಿನಾಂಕ: 01.10.2015. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಡಾ| ಲಕ್ಷ್ಮೀಬಾಯಿ, ತಾಲ್ಲೂಕು ವೈದ್ಯಾಧಿಕಾರಿ, ದೇವದುರ್ಗ, ರಾಯಚೂರು ಅವರನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಾಲ್ಲೂಕು ಆರೋಗ್ಯಾಧಿಕಾರಿ, ರಾಯಚೂರು ತಾಲ್ತೂಕು, ರಾಯಚೂರು ಜಿಲ್ಲೆ 
ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಈ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿದ್ದು, ಸೇರುವ ಕಾಲ ಹಾಗೂ ವರ್ಗಾವಣೆ ಭತ್ಯೆ ಇತ್ಯಾದಿಗಳಿಗೆ ಅರ್ಹರಾಗಿರುವುದಿಲ್ಲ. 


ಸದರಿ 


ವೈದ್ಯಾಧಿಕಾರಿಯವರು ವರ್ಗಾಯಿಸಿ 


ನೇಮಿಸಿರುವ ಸ್ಥಳದಲ್ಲಿ 


ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು (ಸಿ.ಟಿ.ಸಿ.) ಸಲ್ಲಿಸತಕ್ಕದ್ದು. 


PR. 1311 


ದ ರಬ 


ಕರ್ತವ್ಯಕ್ಕೆ 


ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಸ್‌. ನಾಗರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಸೇವೆಗಳು) 


HIGH COURT OF KARNATAKA 


NOTIFICATION 


No. GOB(I) 15(106)/2015, BENGALURU, DATED: 01.10.2015. 


Sri.K.B.Asode, | Addl. District and Sessions Judge, Haveri, is permitted to surrender 15 days of Earned leave from 01.09.2015 
to 15.09.2015(bdi), for the calendar year 2015, out of 300 days of Earned Leave at his credit as per the Endorsement 
No.GE13/J3/2015-16/877, Dated: 22.09.2015, issued by the Accountant General (A&E), Karnataka, Bengaluru. 


೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1313 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 15(120)/2015, BENGALURU, DATED: 01.10.2015. 


Sri. Chandrashekhar Mryuthyunjaya Joshi, | Addl. District and Sessions Judge, D.K. Mangaluru, is permitted to surrender 15 
days of Earned Leave from 16.09.2015 to 30.09.2015(bdi), for the calendar year 2015, out of 298 days of Earned Leave at his credit as 
per the Endorsement No.GE13/J1/2015-16/349, dated: 21.09.2015, issued by the Accountant General (A&E), Karantaka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1314 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 15(127)/2015, BENGALURU, DATED: 01.10.2015. 


Sri. Lekkadappa Jambigi, XLII Addl. City Civil and Sessions Judge, Bengaluru, is permitted to surrender 15 days of Earned 
Leave from 01.10.2015 to 15.10.2015(bdi), for the calendar year 2015, out of 191 days of Earned Leave at his credit as per the 
Endorsement No.GE13/J4/Vol.L#/983, dated: 16.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1315 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 16(134)/2015, BENGALURU, DATED: 01.10.2015. 


Sri. G.A.Manjunatha, the then Prl. Senior Civil Judge and CJM., Belagavi, presently working as X Addl. District and Sessions 
Judge, Belagavi, is permitted to surrender 15 days of Earned Leave from 01.09.2015 to 15.09.2015(bdi), for the calendar year 2015, out 
of 300 days of Earned Leave at his credit as per the Endorsement No.GE13/J4/Vol.M6/996, Dated: 16.09.2015, issued by the 
Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1316 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 16(143)/2015, BENGALURU, DATED: 01.10.2015. 


Sr. V.Jagadeesh, Il Add. Senior Civil Judge, Mysuru, is permitted to surrender 15 days of Earned Leave from 16.09.2015 to 
30.09.2015(bdi), for the calendar year 2015, out of 283 days of Earned Leave at his credit as per the Endorsement No.GE13/J1/ 
2015-16/833, Dated: 18.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1317 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 17(103)/2015, BENGALURU, DATED: 01.10.2015. 


Smt. Renuka Devidas Raikar, Civil Judge and JMFC., Hangal, is permitted to surrender 15 days of Earned Leave from 
16.09.2015 to 30.09.2015(bdi), for the calendar year 2015, out of 134 days of Earned Leave at her credit as per the Endorsement 
No.GE13/J3/2015-16/885, dated: 22.09.2015, issued by the Accountant General (A&E), Karnataka, Bengaluru. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೬೯ 





The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1318 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 17(32)/2015, BENGALURU, DATED: 29.09.2015. 


Sri.Narayana Tarasa Bevinkatti, Special Judicial Magistrate (Railways), Hubballi, Dharwad District, is permitted to surrender 
15 days of Earned Leave from 16.07.2015 to 30.07.2015(bdi), for the calendar year 2015, out of 149 days of Earned Leave at his credit 
as on 01.09.2015, as per the register maintained in this office. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1319 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 17(64)/2015, BENGALURU, DATED: 29.09.2015. 


Sri. Balachandra N.Bhat, Civil Judge and JMFC., Navalgund, is permitted to surrender 15 days of Earned Leave from 
17.08.2015 to 31.08.2015(bdi), for the calendar year 2015, out of 300 days of Earned Leave at his credit as per the Endorsement 
No.GE13/J1/2015-16/773, dated: 20.08.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1320 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 15(116)/2015, BENGALURU, DATED: 29.09.2015. 


Sri. V.G. Bopaiah, XXlll Addl. City Civil Sessions Judge, Bengaluru, is permitted to surrender 15 days of Earned Leave from 
01.10.2015 to 15.10.2015(bdi), for the calendar year 2015, out of 300 days of Earned Leave at his credit as per the Endorsement 
No.GE13/J1/2015-16/831, dated: 18.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1321 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 15(118)/2015, BENGALURU, DATED: 29.09.2015. 


Smt.Usharani, | Addl. Prl. Judge, Family Court, Mysuru, is permitted to surrender 15 days of Earned Leave from 16.09.2015 to 
30.09.2015(bdi), for the calendar year 2015, out of 300 days of Earned Leave at her credit as per the Endorsement No.GE13/J5/ 
2015-16/815, Dated: 15.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1322 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 17(98)/2015, BENGALURU, DATED: 29.09.2015. 


Sri. lorahim M. Mujawar, Prl. Civil Judge, Puttur, is permitted to surrender 15 days of Earned Leave from 02.11.2015 to 
16.11.2015(bdi), for the calendar year 2015, out of 165 days Earned Leave at his credit as per the Endorsement No.GE13/J1/ 
2015-16/828, dated: 18.09.2015, issued by the Accountant General (A&E), Karnataka, Bengaluru. 


೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1326 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 15(101)/2015, BENGALURU, DATED: 29.09.2015. 


Sri. S.Sridhara, XXIV Addl. City Civil and Sessions Judge, Bengaluru, is permitted to surrender 15 days of Earned Leave from 
16.09.2015 to 30.09.2015(bdi), for the calendar year 2015, out of 300 days of Earned Leave at his credit as per the Endorsement 
No.GE13/J2/2015-16/986, dated: 21.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1327 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 17(104)/2015, BENGALURU, DATED: 30.09.2015. 


Sri. Rajanna Sankannavar, Prl. Civil Judge and JMFC., Chikkodi, is permitted to surrender 15 days of Earned Leave from 
16.09.2015 to 30.09.2015(bdi), for the calendar year 2015, out of 150 days of Earned Leave at his credit as per the Endorsment 
No.GE13/J3/2015-16/884, dated: 22.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1328 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 16(114)/2015, BENGALURU, DATED: 30.09.2015. 


Sri. Sabappa, XVIl Addl. Chief Metropolitan Magistrate, Bengaluru, is permitted to surrender 15 days of Earned Leave from 
01.09.2015 to 15.09.2015(bdi), for the calendar year 2015, out of 237 days of Earned Leave at his credit as per the Endorsement 
No.GE13/J2/2015-16/985, dated: 21.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1329 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 16(135)/2015, BENGALURU, DATED: 30.09.2015. 


Sri. Krishnamurthy R. Padasalgi, Ill Addl. Senior Civil Judge, Belagavi, is permitted to surrender 15 days of Earned Leave 
from 01.09.2015 to 15.09.2015(bdi), for the calendar year 2015, out of 144 days of Earned Leave at his credit as per the Endorsement 
No.GE13/J4/Vol.K8/997, dated: 16.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1330 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 16(144)/2015, BENGALURU, DATED: 30.09.2015. 


Smt.Anitha M., IV Addl. Senior Civil Judge and JMFC., Mysuru, is permitted to surrender 15 days of Earned Leave from 
16.09.2015 to 30.09.2015(bdi), for the calendar year 2015, out of 252 days of Earned Leave at her credit as per the Endorsement 
No.GE13/J3/2015-16/879, dated: 22.09.2015, issued by the Accountant General (A&E), Karnataka, Bengaluru. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೭೧ 





The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1331 DEPUTY REGISTRAR 
HIGH COURT OF KARNATAKA 
NOTIFICATION 
GOB(I) 17(101)/2015, BENGALURU, DATED: 30.09.2015. 


Sri. Mahantesh Sangappa Dargad, Prl. Civil Judge and JMFC., Khanapur, is permitted to surrender 15 days of Earned Leave 
from 16.09.2015 to 30.09.2015(bdi), for the calendar year 2015, out of 172 days of Earned Leave at his credit as per the Endorsement 
No.GE13/J4/Vol.M1/1001 dated: 18.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1332 DEPUTY REGISTRAR 
HIGH COURT OF KARNATAKA 
NOTIFICATION 
No. GOB(I) 19(69)/2015, BENGALURU, DATED: 30.09.2014. 


The Presiding Officer of the court of the IV Addl. District and Sessions Judge, Mandya, is concurrently appointed as the 
Presiding Officer of the court of the V Addl. District and Sessions Judge, Mandya, during the leave period of Sri.Kasanappa Naik, 
V Addl.District and Sessions Judge, Mandya, i.e.from 01.10.2015 to 30.11.2015 (bdi). 

BY ORDER OF THE HIGH COURT, 
P.N.DESAI 
PR. 1323 REGISTRAR (JUDICIAL) 
HIGH COURT OF KARNATAKA 


NOTIFICATION 
No. GOB(I) 20(61)/2015, BENGALURU, DATED: 29.09.2015. 


The Presiding Officer of the court of the XI Addl Chief Metropolitan Magistrate, Bengaluru, is concurrently appointed as the 
Presiding Officer of the court of the X Addl. Chief Metropolitan Magistrate, Bengaluru, during the leave period of Sri.Arjuns Mallur, 
X Addl. Chief Metropolitan Magistrate, Bengaluru,, i.e.from 05.10.2015 to 14.10.2015 (bdi). 


BY ORDER OF THE HIGH COURT, 
P.N.DESAI 
PR. 1324 REGISTRAR (JUDICIAL) 
HIGH COURT OF KARNATAKA 


NOTIFICATION 
No. GOB(I) 20(21)/2015, BENGALURU, DATED: 29.09.2015. 


The Presiding Officer of the court of the XVII Addl Chief Metropolitan Magistrate, Bengaluru, is concurrently appointed as the 
Presiding Officer of the court of the XIV Addl. Chief Metropolitan Magistrate, Bengaluru, during the leave period of 
Sri. Chandrashekar D. Karoshi, XIV Addl. Chief Metropolitan Magistrate, Bengaluru,, i.e.from 05.10.2015 till commencement of office 
hours of 17.10.2015 (bdi). 


BY ORDER OF THE HIGH COURT, 
P.N.DESAI 
PR. 1325 REGISTRAR (JUDICIAL) 
HIGH COURT OF KARNATAKA 


NOTIFICATION 
No. GOB(I) 21(21)/2015, BENGALURU, DATED: 29.09.2015. 


The Presiding Officer of the court of the Civil Judge and JMFC., Savanur, is concurrently appointed as the Presiding Officer of 
the Court of the Civil Judge and JMFC., Hangal, during the maternity leave period of Smt. Renuka Devidas Raikar, Civil Judge and 
JMFC, Hangal i.e. from 7.00 a.m. on 05.10.2015 till commencement of office hours on 02.04.2016. 


BY ORDER OF THE HIGH COURT, 
P.N.DESAI 
PR. 1333 REGISTRAR (JUDICIAL) 


೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





HIGH COURT OF KARNATAKA 
NOTIFICATION 
No. GOB(I) 21(37)/2015, BENGALURU, DATED: 23.09.2015. 


The Presiding Officer of the court of the | Addl. Senior Civil Judge and CJM., Shivamogga, is concurrently appointed as the 
Presiding Officer of the court of the Prl. Senior Civil Judge and JMFC., Sagar, during the leave period of Smt.Sujatha S, Prl. Senior Civil 
Judge and JMFC., Sagar, i..e. from 10.30 a.m. 09.09.2015 till commencement of office hours of 19.09.2015. 

BY ORDER OF THE HIGH COURT, 
P.N.DESAI 
REGISTRAR (JUDICIAL) 


PR. 1334 
HIGH COURT OF KARNATAKA 


NOTIFICATION 
No. GOB(I) 21(73)/2015, BENGALURU, DATED: 23.09.2015. 

The Presiding Officer of the court of the Ill Addl. Civil Judge and JMFC., Udupi, is concurrently appointed as the Presiding 
Officer of the court of the Prl. Civil Judge and JMFC., Udupi, during the leave period of Smt.Sunitha, Prl.Civil Judge and JMFC., Udupi, 
1.6. from 7.00 a.m. on 21.09.2015 till commencement of office hours of 13.10.2015. 
BY ORDER OF THE HIGH COURT, 

P.N.DESAI 
REGISTRAR (JUDICIAL) 


PR. 1335 
HIGH COURT OF KARNATAKA 


NOTIFICATION 
No. GOB(I) 19(17)/2015, BENGALURU, DATED: 22.09.2015. 


The Presiding Officer of the court of the VIll Addl. District and Sessions Judge, Bengaluru Rural District, Bengaluru, is 
concurrently appointed as the Presiding Officer of the court of the VIl Addl. District and Sessions Judge, Bengaluru Rural District, 
Bengaluru, during the leave period of Smt. Savithri V.Bhat, VIl Addl. District and Sessions Judge, Bengaluru Rural District, Bengaluru, 
from after office hours of 19.09.2015 till commencement of office hours of 01.10.2015. 

BY ORDER OF THE HIGH COURT, 
P.N.DESAI 
REGISTRAR (JUDICIAL) 


PR. 1337 
HIGH COURT OF KARNATAKA 


NOTIFICATION 
No. GOB(I) 19(36)/2015, BENGALURU, DATED: 23.09.2015. 


Sri. Ravindra M.Joshi, VIll Addl. District and Sessions Judge, Mysuru (sitting at Hunsur), is granted Earned Leave for 10 days 
from 29.04.2015 to 08.05.2015(bdi), suffixing the General Holidays falling on 09.05.2015 and 10.05.2015, on Private affairs. 


The Civil Judge and JMFC., Hunsur, is placed in concurrent charge of the said court, during the above said leave period. 
Sri.Ravindra M. Joshi, VIll Addl. District and Sessions Judge, Mysuru (sitting at Hunsur), is re-posted to the same post on 


expiry of the above said leave period. 
BY ORDER OF THE HIGH COURT, 
DEPUTY REGISTRAR 


PR. 1336 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 239 ಸಉಸೇ 2015, ಬೆ೦ಗಳೂರು, ದಿನಾಂಕ: 19.09.2015. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಸರ್ಕಾರದ ಜಂಟಿ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ. 52500- 
1350-60600-1500-69600-1700-73000ರ ವೇತನ ಶ್ರೇಣಿಯ ಸರ್ಕಾರದ ಅಪರ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 





ಕ್ರಸಂ. ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ:ಇಲಾಖೆ 





ಶ್ರೀಮತಿ ಎನ್‌. ಆರ್‌. ಜಗನ್ಮಾತ, ಆ೦ತರಿಕ ಆರ್ಥಿಕ ಸಲಹೆಗಾರರು | ಸರ್ಕಾರದ ಅಪರ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ- 
ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಮಾಜ | ಶ್ರೀ ಎಂ. ಡಿ. ರವೀಂದ್ರನಾಥ್‌, ಇವರ ವಯೋ ನಿವೃತ್ತಿಯಿಂದ 
ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ತೆರವಾದ ಹುದ್ದೆಗೆ. 

ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 

















ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೭೩ 








ಸರ್ಕಾರದ ಅಪರ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವಿಶ್ರಾಂತಿ 
ವೇತನ)-ಅಧಿಕಾರಿಯವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
2 | ವಿಶೇಷಾಧಿಕಾರಿ ಹಾಗೂ ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರ್ಥಿಕ | ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ತಾತ್ಕಾಲಿಕವಾಗಿ 


ಶ್ರೀಮತಿ ಪದ್ಮಾವತಿ, 
6 


ಇಲಾಖೆ (ವಿಶಾಂತ್ರಿ ವೇತನ) ಸರ್ಕಾರದ ಅಪರ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ 
ಉನ್ನತೀಕರಿಸಿದ ಹುದ್ದೆಗೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1338 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-6) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 69 ಸೇಉನ್ಯಾ 2015, ಬೆಂಗಳೂರು, ದಿನಾಂಕ: 29.09.2015. 


ರಿಜಿಸ್ಟಾರ್‌ ಜನರಲ್‌, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ GOB(I)1/2015, ದಿನಾಂಕ: 10-09-2015ರಲ್ಲಿ 
ಕೋರಿರುವಂತೆ, ಅಧ್ಯಕ್ಷಾಧಿಕಾರಿ, 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ ಇವರನ್ನು ಪ್ರಧಾನ ನ್ಯಾಯಾಧೀಶರ ಕೌಟುಂಬಿಕ 
ನ್ಯಾಯಾಲಯ, ಕೋಲಾರ (ಖಾಲಿ ಹುದ್ದೆ) ನ್ಯಾಯಾಲಯದ ಅಧ್ಯಕ್ಷಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 66ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಗೀತಾ ಎಲ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1339 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ನಅಇ 140 ಎಂಎಲ್‌ಆರ್‌ 2015(ಭಾಗ-2), ಬೆಂಗಳೂರು, ದಿನಾಂಕ: 03.10.2015. 
ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 140 
ಎಂಎಲ್‌ಆರ್‌ 2015, ದಿನಾಂಕ: 03.09.2015ರಲ್ಲಿ ಉಡುಪಿ ಜಿಲ್ಲೆಯ ಕಾಪು ಪುರಸಭೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀ ಯೋಗೇಶ್ವರ್‌ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿರುವುದನ್ನು ರದ್ದುಪಡಿಸಿ, ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 


ಹಿತದೃಷ್ಟಿಯಿಂದ ಶ್ರೀ ಪ್ರಸನ್ನ, ಪ್ರೋಜೆಕ್ಟ್‌ ಡೈರೆಕ್ಟರ್‌, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಉಡುಪಿ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕಾಪು ಪುರಸಭೆಯ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದಿಕ್‌ ಪಾಷ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1340 ನಗರಾಭಿವೃದ್ಧಿ ಇಲಾಖೆ. 
ಇಂಧನ ಸಚಿವಾಲಯ 
ತಿದ್ದುಪಡಿ 


ಸಂಖ್ಯೆ: ಇಎನ್‌ 318 ಇಬಿಎಸ್‌ 2015, ಬೆಂಗಳೂರು, ದಿನಾಂಕ: 23.09.2015. 


ದಿನಾಂಕ: 29.11.2014ರ ಅಧಿಸೂಚನೆ ಸಂಖ್ಯೆ: ಇಎನ್‌ 91 ಇಬಿಎಸ್‌ 2014ರ ಪಟ್ಟಿ-2ರಲ್ಲಿ ಹೈದರಾಬಾದ್‌ ಕರ್ನಾಟಕ ಪ್ರಾಂತ್ಯಕ್ಕೆ 


ಸಂಬಂಧಿಸಿದಂತೆ 371(ಜೆ) ರಡಿಯಲ್ಲಿ ಮುಂಬಡ್ತಿಗೆ ಪರಿಗಣಿಸಿದ ಅಭ್ಯರ್ಥಿಗಳ ಪಟ್ಟಿಯ ಕ್ರಮ ಸಂಖ್ಯೆ: 1ರಲ್ಲಿ “ಶ್ರೀ ಧರ್ಮಾರೆಡ್ಡಿಕೆ.ಎಂ. ಸಹಾಯಕ 
ವಿದ್ಯುತ್‌ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಛೇರಿ, ಬಳ್ಳಾರಿ” ಎಂಬುದನ್ನು “ಶ್ರೀ ಧರ್ಮ ರೆಡ್ಡಿಕೆ ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉಪ 
ಬೈ ಹಿ ಸ್ರಿ ಖ ಸೃ ೩ 2 ೬ ಡಿ ಶ್ರಿ ಖ 


ಮುಖ್ಯ ವಿದ್ಯುತ್‌ ಪರಿವೀಕಕರು ಕಛೇರಿ, ಬಳ್ಳಾರಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದು. 
ಕ 0 ಸ್ಭ ಬ ಅಸ್‌ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶಿವಕುಮಾರ್‌, 
ಪೀಠಾಧಿಕಾರಿ, 
ಇಂಧನ ಇಲಾಖೆ. 


PR. 1341 
50.25 


೪೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ-1 


ಸಂಖ್ಯೆ: ಆಕುಕ 250 ಹೆಚ್‌ಎಸ್‌ಹೆಚ್‌ 2015,ಬೆಂಗಳೂರು, ದಿನಾಂಕ: 01-10-2015. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಕೆಳಕಂಡ ಹಿರಿಯ ವೈದ್ಯಾಧಿಕಾರಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಠಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿದ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 





ಕ್‌ 
ಕ್ರಸ 


೦. 


ಹಿರಿಯ ವೈದ್ಯಾಧಿಕಾರಿಯವರ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಲಾದ ಹುದ್ದೆ ಮತ್ತು ಸ್ಥಳ 


ಎ 





1 


ಡಾ॥ ಎನ್‌.ಕೆ.ವೆಂಕಟೇಶ್‌, ಸಹಾಯಕ ನಿರ್ದೇಶಕರು, ಕರ್ನಾಟಕ ಏಡ್ಸ್‌ ನಿಯಂತ್ರಣ 
೦ಸ್ಕೆ ಬೆಂಗಳೂರು 


2 


ತಾಲ್ಲೂಕು ಆರೋಗ್ಯಾಧಿಕಾರಿ, ಶ್ರೀರಂಗಪಟ್ಟಣ ತಾಲ್ಲೂಕು, 


ಬ 


























2 ಡಾ| ಸಿ.ಎ.ಅರವಿಂದ್‌, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಚಿಕ್ಕಬ್ಯಾಡರಹಳ್ಳಿ, ಪಾಂಡವಪುರ, | ತಾಲ್ಲೂಕು ಆರೋಗ್ಯಾಧಿಕಾರಿ, ಕೆ.ಆರ್‌.ಪೇಟೆ ತಾಲ್ಲೂಕು, ಮಂಡ್ಯ 
ಮಂಡ್ಯ. ಜಿಲ್ಲೆ 

3 ಡಾ| ರವಿಕುಮಾರ್‌.ಟಿ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಸರಸ್ವತಿಪುರಂ, ಮೈಸೂರು ತಾಲ್ಲೂಕು ಆರೋಗ್ಯಾಧಿಕಾರಿ, ಹೆಚ್‌.ಡಿ.ಕೋಟೆ, ಮೈಸೂರು ಜಿಲ್ಲೆ 

4 ಡಾ| ಷಣ್ಮುಖ ನಾಯ್ಯ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಗುಡೇಕೋಟೆ, ಕೂಡ್ಲಿಗಿ ತಾ. ತಾಲ್ಲೂಕು ಆರೋಗ್ಯಾಧಿಕಾರಿ, ಕೂಡ್ಲಿಗಿ, ಬಳ್ಳಾರಿ ಜಿಲ್ಲೆ 
ಬಳ್ಳಾರಿ ಜಿಲ್ಲೆ 

5 ಡಾ| ನಾಗರಾಜ.ಬಿ.ಪಾಟೀಲ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಸಿಂಧನೂರು, ತಾಲ್ಲೂಕು ಆರೋಗ್ಯಾಧಿಕಾರಿ, ಸಿಂಧನೂರು, ರಾಯಚೂರು 
ರಾಯಚೂರು ಜಿಲ್ಲೆ ಜಿಲ್ಲೆ 

6 ಡಾ। ಸೂರ್ಯವಂಶಿ, ಪ್ರಾ.ಆ.ಕೇಂದ್ರ, ಕಸಬಾ, ಜಂಬಗಿ, ಮುಧೋಳ ತಾ| ತಾಲ್ಲೂಕು ಆರೋಗ್ಯಾಧಿಕಾರಿ, ಮುಧೋಳ, ಬಾಗಲಕೋಟೆ ಜಿಲ್ಲೆ 
ಬಾಗಲಕೋಟೆ ಜಿಲ್ಲೆ 

7 ಡಾ| ಬಿ.ಎಂ. ಪ್ರಭು, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ, ಕೊಪ್ಪಳ ಜಿಲ್ಲೆ ತಾಲ್ಲೂಕು ಆರೋಗ್ಯಾಧಿಕಾರಿ, ಚೆನ್ನಗಿರಿ ತಾ। ದಾವಣಗೆರೆ ಜಿಲ್ಲೆ 

8 ಡಾ| ಗಣೇಶ್‌ ಟಿ.ಹೆಚ್‌, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ದೊಡ್ಡಬಾತಿ, ದಾವಣಗೆರೆ ತಾಲ್ಲೂಕು ಆರೋಗ್ಯಾಧಿಕಾರಿ, ಅಂಕೋಲ 

9 ಡಾ॥ ಯೋಗೇಶ್‌.ಎಂ.ಸಿ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಕುಪ್ಪಾಳುಶೆಟ್ಟಿಹಳ್ಳಿ, ತಿಪಟೂರು | ತಾಲ್ಲೂಕು ಆರೋಗ್ಯಾಧಿಕಾರಿ, ಬೇಲೂರು ತಾ॥ ಹಾಸನ ಜಿಲ್ಲೆ 


p) 
ತಾ: ತುಮಕೂರು ಜಿಲ್ಲೆ 





ಡಾ| ರಾಘವೇಂದ್ರ ಪ್ರಸಾದ್‌, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಮತ್ತೋಡು, ಹೊಸದುರ್ಗ 


ತಾಲ್ಲೂಕು ಆರೋಗ್ಯಾಧಿಕಾರಿ, ಹೊಸದುರ್ಗ ತಾ|, 





ಡಾ॥ ಅಲಕಾನಂದ ಡಿ.ಮಳಗಿ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಕದಂಪೂರ, ಮುಂಡರಗಿ 


ತಾಲ್ಲೂಕು ಆರೋಗ್ಯಾಧಿಕಾರಿ, ಕೊಪ್ಪಳ ತಾ: ಮತ್ತು ಜಿಲ್ಲೆ 











ತಾ, ಗದಗ ಜಿಲ್ಲೆ 
12 ಡಾ| ಆರ್‌.ಎಸ್‌.ಇಂಗಳೆ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಚಾಂದಕವಟೆ, ಸಿಂದಗಿ ತಾ॥ ತಾಲ್ಲೂಕು ಆರೋಗ್ಯಾಧಿಕಾರಿ, ಸಿಂದಗಿ ತಾ|, ಖಾಲಿ ಹುದ್ದೆಯಲ್ಲಿ 
13 ಡಾ| ನಾಗಪ್ಪ ಜಿ.ಎಸ್‌, ತಜ್ಞ ವೈದ್ಯರು, ಶಿಕಾರಿಪುರ, ಸಾರ್ವಜನಿಕ ಆಸ್ಪತ್ರೆ, ಶಿವಮೊಗ್ಗ ತಾಲ್ಲೂಕು ಆರೋಗ್ಯಾಧಿಕಾರಿ, ಅರಸೀಕೆರೆ ತಾ ಖಾಲಿ 
ಜಿಲ್ಲೆ ಹುದ್ದೆಯಲ್ಲಿ- 
14 ಡಾ| ಕಮಲಾಕರ್‌, ವೈದ್ಯಾಧಿಕಾರಿ, ಬೂದಿಕೋಟೆ, ಪ್ರಾ.ಆ.ಕೇಂದ್ರ, ಬಂಗಾರಪೇಟೆ ತಾ|, ತಾಲ್ಲೂಕು ಆರೋಗ್ಯಾಧಿಕಾರಿ, ಬಂಗಾರಪೇಟೆ ತಾ॥, ಕೋಲಾರ 
ಕೋಲಾರ ಜಿಲ್ಲೆ ಜಿಲ್ಲೆ ಖಾಲಿ ಹುದ್ದೆಯಲ್ಲಿ 





15 














ಡಾ| ಟಿ.ಎನ್‌.ಧನ೦ಜಯ, ಹಿರಿಯ ಆಡಳಿತ ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, 
ಕದಲೂರು, ಮದ್ದೂರು ತಾ॥ ಮಂಡ್ಯ ಜಿಲ್ಲೆ 





ತಾಲ್ಲೂಕು ಆರೋಗ್ಯಾಧಿಕಾರಿ, ನಾಗಮಂಗಲ ತಾ|, ಮಂಡ್ಯ ಜಿಲ್ಲೆ 
ಖಾಲಿ ಹುದ್ದೆಯಲ್ಲಿ 








ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು (ಸಿ.ಟಿ.ಸಿ) ಸಲ್ಲಿಸತ 


24. 


ಸದರಿ ವೈದ್ಯಾಧಿಕಾರಿಗಳು ವರ್ಗಾಯಿಸಿ ನೇಮಿಸಿರುವ ಳದಲ್ಲಿ 


ದ್ದು. 


[ಪಾ] 


ಹ 


ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


PR. 1310 


ಬಿ.ಎಸ್‌.ನಾಗರಾಜ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಸೇವೆಗಳು) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೭೫ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 250 ಹೆಚ್‌ಎಸ್‌ಹೆಚ್‌ 2015,ಬೆಂಗಳೂರು, ದಿನಾಂಕ: 01-10-2015 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಕೆಳಕಂಡ ಹಿರಿಯ ತಜ್ಞರು/ಉಪ ಮುಖ್ಯ ವೈದ್ಯಾಧಿಕಾರಿಗಳು/ಹಿರಿಯ ವೈದ್ಯಾಧಿಕಾರಿಗಳನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿದ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 




















ಶ್ರ | ಹಿರಿಯ ವೈದ್ಯಾಧಿಕಾರಿಯವರ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ 
ವರ್ಗಾಯಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂ. ಸ್ಥಳ ವ 
1 ಡಾ॥ ಬಿ.ವಿ.ನೀರಜ್‌, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ | ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಚಿತ್ರದುರ್ಗ 
ಕಲ್ಯಾಣಾಧಿಕಾರಿ, ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲೆ (ಖಾಲಿ ಹುದ್ದೆಯಲ್ಲಿ) 
2 ಡಾ| ದೊಡ್ಡಮನಿ, ಜಿಲ್ಲಾ ಏಡ್ಸ್‌ ನಿಯಂತ್ರಣಾಧಿಕಾರಿ, ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಧಾರವಾಡ 
ಜಿಲ್ಲೆ 
ತೆ ಡಾ| ಪಿ.ಹೆಚ್‌.ಕಬಾಡಿ, ಜಿಲ್ಲಾ ಆರ್‌.ಸಿ.ಹೆಚ್‌ ಅಧಿಕಾರಿ, ಗದಗ ಜಿಲ್ಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಗದಗ ಜಿಲ್ಲೆ 
4 ಡಾ| ಬಾಬುರಾವ್‌ ಹುಡ್ಗೀಕರ್‌, ತಜ್ಞರು, ಜಯನಗರ ಸಾರ್ವಜನಿಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಬೀದರ್‌ 
ಆಸ್ಪತ್ರೆ, ಬೆ೦ಗಳೂರು ಜಿಲ್ಲೆ 
5 ಡಾ| ರಾಜಕುಮಾರ್‌ ಎಸ್‌.ಯರಗಲ್‌, ಡಿ.ಪಿ.ಎಂ.ಓ, ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, 
ಜಿಲ್ಲೆ ಬಾಗಲಕೋಟೆ ಜಿಲ್ಲೆ 





6 ಡಾ| ಆರ್‌.ಫಯಾಜ್‌ ಖಾನ್‌, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ರಾಮನಗರ 


ಕಲ್ಯಾಣಾಧಿಕಾರಿ, ಕೋಲಾರ ಜಿಲ್ಲೆ 





ಡಾ| ಎನ್‌.ಹೆಚ್‌.ವಿಜಯಮೋಹನ ರೆಡ್ಡಿ, ಆರೋಗ್ಯ ವೈದ್ಯಾಧಿಕಾರಿ 


ಹಾಗೂ ಹಿರಿಯ ಅರವಳಿಕೆ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಯಲಹಂಕ 


ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣಾಧಿಕಾರಿ, 
ಬೆ೦ಗಳೂರು ನಗರ ಜಿಲ್ಲೆ - ಡಾ| ರಜನಿ ಎ೦ ಅವರ 


ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ 





ಡಾ| ರಜನಿ ಎಂ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, 


ಬೆ೦ಗಳೂರು ನಗರ ಜಿಲ್ಲೆ 


ಉಪ ನಿರ್ದೇಶಕರು, ಪಿಸಿ & ಪಿಎನ್‌ಡಿಟಿ, ಆರೋಗ್ಯ ಮತ್ತು 


ಕುಟುಂಬ ಕಲ್ಯಾಣ ನಿರ್ದೇಶನಾಲಯ, ಬೆ೦ಗಳೂರು 





9 ಡಾ| ರಾಜೇಶ್‌, ಓಪಿಡಿ ಸರ್ಜನ್‌, ಜಯನಗರ ಜನರಲ್‌ ಆಸ್ಪತ್ರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣಾಧಿಕಾರಿ, 


ಬೆ೦ಗಳೂರು ಬೆ೦ಗಳೂರು ಗ್ರಾಮಾ೦ತರ ಜಿಲ್ಲೆ 





10 ಡಾ| ಮಲ್ಲಿಕಾರ್ಜುನ, ಹಿರಿಯ ವೈದ್ಯಾಧಿಕಾರಿ, ಸರ್ಕಾರಿ ಆಸ್ಪತ್ರೆ, ತರಿಕೆರೆ | ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, 


ಚಿಕ್ಕಮಗಳೂರು ಜಿಲ್ಲೆ 

















ಸದರಿ ವೈದ್ಯಾಧಿಕಾರಿಗಳು 
ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆ 


ವರ್ಗಾಯಿಸಿ ನೇಮಿಸಿರುವ ಸ್ಥಳದಲ್ಲಿ 
ಪ್ರಪತ್ರವನ್ನು (ಸಿ.ಟಿ.ಸಿ) ಸಲ್ಲಿಸತಕ್ಕದ್ದು. 


ಲ 


ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ನಾಗರಾಜ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಸೇವೆಗಳು) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 350 ಪಿಪಿಇ 2015,ಬೆ೦ಗಳೂರು, ದಿನಾಂಕ: 08/10/2015 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಒಇ 289 ಪಿಪಿಇ 2013, ದಿನಾ೦ಕ:22.08.2013 ಮತ್ತು ಸರ್ಕಾರಿ ಅಧಿಸೂಚನೆ ಸಂಖ್ಯೆಓಇ 289 ಪಿಪಿಇ 
2013, ದಿನಾ೦ಕ:07.02.2014ರಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ 


PR. 1312 


೪೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ 


ಭಾಗ ೨ 





ವಕೀಲರ ಹುದ್ದೆಯಿಂದ ಸ್ತ 28100-700-28800-800-33600-900-39000-1050-45300-1200-50100ರ ವೇತನ ಶ್ರೇಣಿಯ ಹಿರಿಯ ಸಹಾಯಕ 
ಸರ್ಕಾರಿ ಅಭಿಯೋಜಕರು/ ಸಹಾಯಕ ಅಭಿಯೋಗ ನಿರ್ದೇಶಕರು ಅಥವಾ ಕಾನೂನು ಅಧಿಕಾರಿ(ಕಿರಿಯ) ಹುದ್ದೆಗೆ ಮುಂಬಡ್ತಿ ಹೊಂದಿದ ಈ ಕೆಳಕಂಡ 


ಅಂಕಣ 


(2)ರಲ್ಲಿನ ಅಧಿಕಾರಿಗಳು, 


ಅವರ ಹೆಸರಿನ ಮುಂದಿನ ಅಂಕಣ 


(4)ರಲ್ಲಿ ತಿಳಿಸಿರುವ ದಿನಾಂಕದಂದು ಹಿರಿಯ ಸಹಾಯಕ ಸರ್ಕಾರಿ 


ಅಭಿಯೋಜಕರು / ಕಾನೂನು ಅಧಿಕಾರಿ(ಿರಿಯ) ಹುದ್ದೆಯಲ್ಲಿ ಒಂದು ವರ್ಷದ ಸ್ಥಾನಪನ್ನಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ 
ನಾಗರಿಕ ಸೇವಾ(ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19(3)(ಸಿ)ರನ್ವಯ ಘೋಷಿಸಲಾಗಿದೆ. 





ಅಧಿಕಾರಿಯ ಹೆಸರು /ಪದನಾಮ 


ಸ್ಥಾನಪನ್ನ ಅವಧಿಯನ್ನು 












































ಸಕ್ರಮ ಹುದೆಗೆ ವರದಿ ಮಾಡಿಕೊಂಡ ತ 
ಆ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿ ಕಾ ತೃಪ್ತಿಕರವಾಗಿ ಪೂರೈಸಿದ 
೨ ಶ್ರೀ/ಶ್ರೀಮತಿ ದಿನಾಂಕ 

01 02 03 04 

1. ಅನಿಲ್‌ಕುಮಾರ್‌ ಆರ್‌. ತೊರವಿ, 20.09.2013 21.09.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 11ನೇ ಎಸಿಎಂಎಂ ಅಪರಾಹ್ನ 
ನ್ಯಾಯಾಲಯ, ಬೆಂಗಳೂರು ನಗರ 

2 ಎನ್‌.ಬಿ. ಅಲಮೇಲು, 09.10.2013 09.10.2014 
ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ಕೆ.ಜಿ.ಎಫ್‌. ಪೂರ್ವಾಹ್ನ 

3. ಆರ್‌.ಎ. ಬಾರಾವಲಿ, 09.10.2013 09.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 
ಸಿಜೆಎಂ ನ್ಯಾಯಾಲಯ, ಬಾಗಲಕೋಟೆ 

4. ಶರಣಗೌಡ ವಿ. ಪಾಟೀಲ್‌, 07.11.2013 07.11.2014 
ಕಾನೂನು ಅಧಿಕಾರೀ(ಕಿ), ಪೂರ್ವಾಹ್ನ 
ಕಾನೂನು ಅಧಿಕಾರಿ(ಹಿ) ಕಛೇರಿ, ಮೈಸೂರು 

ನ, ಕೃಷ್ಣ ಜಿ. ದೇಶಭಂಡಾರಿ, 27.09.2013 27.09.2014 
ಕಾನೂನು ಅಧಿಕಾರೀ(ಕಿ), ಎಸ್‌.ಪಿ. ಕಛೇರಿ, ಹಾಸನ ಪೂರ್ವಾಹ್ನ 

6. ಬಿ. ನಾಗಸುಂದರಮ್ಮ, 01.10.2013 01.10.2014 
ಕಾನೂನು ಅಧಿಕಾರೀ(ಕಿ) ಪೂರ್ವಾಹ್ನ 
ಎಸ್‌.ಪಿ. ಕಛೇರಿ, ಚಿಕ್ಕಮಗಳೂರು 

11 ಸವಿತಾ ಎಂ. ಶಿಗ್ಲಿ, 23.09.2013 23.09.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 
ಸಿಜೆಎಂ ನ್ಯಾಯಾಲಯ, ಗದಗ 

8. ಎಂ.ಎಸ್‌. ಉಷಾ, 10.10.2013 10.10.2014 
ಕಾನೂನು ಅಧಿಕಾರಿ(ಕಿ) ಎಸ್‌.ಪಿ. ಕಛೇರಿ, ಮಂಡ್ಯ ಪೂರ್ವಾಹ್ನ 

9. ಶಾಂತಿಬಾಯಿ, 19.09.2013 20.09.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರಾಹ್ನ 
ಸಿ.ಜೆಎಂ. ನ್ಯಾಯಾಲಯ, ಉಡುಪಿ 

10. ಎಸ್‌.ಎಂ. ಗೆಜ್ಜೆಹಳ್ಳಿ, 01.10.2013 01.10.2014 
ಕಾನೂನು ಅಧಿಕಾರೀ(ಕಿ) ಪೂರ್ವಾಹ್ನ 
ಪೊಲೀಸ್‌ ಆಯುಕ್ತರ ಕಛೇರಿ, ಹುಬ್ಬಳ್ಳಿ-ಧಾರವಾಡ 

1], ಎನ್‌.ಎಸ್‌. ಮಲ್ಲಯ್ಯ, 01.10.2013 02.10.2014 
ಕಾನೂನು ಅಧಿಕಾರೀ(ಕಿ), ಅಪರಾಹ್ನ 
ಎಸ್‌.ಪಿ. ಕಛೇರಿ, ಕೋಲಾರ 

12. ಟಿ.ಜಿ. ನಾಗರಾಜು, 10.10.2013 11.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರಾಹ್ನ 





ಸಿ.ಜೆಎಂ. ನ್ಯಾಯಾಲಯ, ಚಿಕ್ಕಬಳ್ಳಾಪುರ 






























































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೭೭ 
ಅಧಿಕಾರಿಯ ಹೆಸರು /ಪದನಾಮ ಸಾನಪನ, ಅವಧಿಯ 
ಸಮ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿ ಶೆ ಹರಸಿ ಕೂತ ಹಗು Wis 
ಸಂಖ್ಯ - ಜ್‌ ತ್ತ ` ದಿನಾಂಕ 
೨/೨ 

01 02 03 04 

13. ಮಲ್ಲಿಕಾರ್ಜುನ ಜಿ. ಪತ್ತಾರ್‌, 30.09.2013 01.10.2014 
ಕಾನೂನು ಅಧಿಕಾರಿ(ಕಿ), ಅಪರಾಹ್ನ 
ಎಸ್‌.ಪಿ. ಕಛೇರಿ, ಬೀದರ್‌ 

14. ಟಿ.ಬಿ. ಲಕ್ಷ್ಮೀದೇವಿ, 18.11.2013 19.11.2014 
ಕಾನೂನು ಅಧಿಕಾರಿ(ಕಿ), ಅಪರಾಹ್ನ 
ಎಸ್‌.ಪಿ. ಕಛೇರಿ, ಮೈಸೂರು 

15. ಡಿ. ಸುಮತಿ ಶಾಂತಮೇರಿ, 01.10.2013 01.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 
ಸಿಜೆಎಂ ನ್ಯಾಯಾಲಯ, ಕೋಲಾರ 

16. ಶೈಲಜಾ ಕೃಷ್ಣನಾಯಕ್‌, 01.10.2013 01.10.2014 
ಹಿರಿಯ ಸಹಾಯಕ ಸರ್ಕಾರಿ ಪೂರ್ವಾಹ್ನ 
ಅಭಿಯೋಜಕರು, 10ನೇ ಎಸಿಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ 

17. ಎಂ.ಎಸ್‌. ಮಂಜುಳೆ, 30.09.2013 30.09.2014 
ಕಾನೂನು ಅಧಿಕಾರಿ(ಕಿ), ಪೂರ್ವಾಹ್ನ 
ಆರಕ್ಷಕ ಆಯುಕ್ತರ ಕಛೇರಿ, ಮೈಸೂರು 

18. ಕೆ. ಗೋಪಾಲರಾವ್‌, 07.10.2013 07.10.2014 
ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ರಾಯಚೂರು ಪೂರ್ವಾಹ್ನ 

19. ಎ.ಜಿ. ಹೆಬಸೂರ, 05.10.2013 05.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ.ಎಂ. ಪೂರ್ವಾಹ್ನ 
ನ್ಯಾಯಾಲಯ, ಕಾರವಾರ 

20. ಪ್ರಶಾಂತ್‌ ಎಸ್‌. ತೋರಗಲ್‌, 07.10.2013 07.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 
2ನೇ ಎಂ.ಎಂ. ಸಂಚಾರಿ ನ್ಯಾಯಾಲಯ, ಬೆಂಗಳೂರು 

91. ಬಿ.ಎಸ್‌. ಪಾಟೀಲ್‌, 10.10.2013 11.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರಾಹ್ನ 
3ನೇ ಎಂ.ಎಂ. ಸಂಚಾರಿ ನ್ಯಾಯಾಲಯ, ಬೆಂಗಳೂರು 

22. ಮೆಹಬೂಬ್‌ ಐ. ಸಂಗತ್ರಾಶ್‌, 01.10.2013 01.10.2014 
ಕಾನೂನು ಅಧಿಕಾರಿ(ಕಿ), ಪೂರ್ವಾಹ್ನ 
ಎಸ್‌.ಪಿ. ಕಛೇರಿ, ಬಿಜಾಪುರ 

23; ಜೆ. ಶಾಂತರಾಜ್‌, 10.10.2013 10.10.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 
ಸಿಜೆಎಂ ನ್ಯಾಯಾಲಯ, ಶಿವಮೊಗ್ಗ 

24. ಬಿ. ಪ್ರಕಾಶ್ಚಂದ್ರಶೆಟ್ಟಿ, 26.09.2013 26.09.2014 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 





ಅಧಿಕ ಸಿಜೆಎಂ ನ್ಯಾಯಾಲಯ, ಉಡುಪಿ 

































































೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 
ಅಧಿಕಾರಿಯ ಹೆಸರು /ಪದನಾಮ ಪ 
ಸಮ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿ ಶೆ ಹರಸಿ ಕೂತ Bp ಡಿ 
ಸಂಖ್ಯೆ ` ಜ್‌ ತ್ತ ` ದಿನಾಂಕ 
೨/೨ 

01 02 03 04 

25. ಎಂ.ಡಿ. ರಘು, 30.10.2013 30.10.2014 
ಕಾನೂನು ಅಧಿಕಾರಿ(ಕಿ), ಕಾನೂನು ಅಧಿಕಾರಿ(ಹಿ) ಕಛೇರಿ, ಮೈಸೂರು ಪೂರ್ವಾಹ್ನ 

26. | ಆರ್‌.ಟಿ. ಅರುಣ, 20.09.2013 20.09.2014 
ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ತುಮಕೂರು ಪೂರ್ವಾಹ್ನ 

27. ಗಣಪತಿ, 03.03.2014 03.03.2015 
ಮಂಡನಾಧಿಕಾರಿ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಪೂರ್ವಾಹ್ನ 

28. ಎಸ್‌.ಡಿ. ಕಮತೆ, 14.03.2014 14.03.2015 
ಮಂಡನಾಧಿಕಾರಿ, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಪೂರ್ವಾಹ್ನ 

29. ಬಿ.ಎಸ್‌. ವಾಣಿಶ್ರೀ, 03.03.2014 03.03.2015 
ಮಂಡನಾಧಿಕಾರಿ, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಪೂರ್ವಾಹ್ನ 

30. ಎಸ್‌.ಟಿ. ಸುಧಾ, 03.03.2014 03.03.2015 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪೂರ್ವಾಹ್ನ 
ಪ್ರಧಾನ ಸಿ.ಜೆ (ಹಿ.ವಿ) ಮತ್ತು ಸಿ.ಜೆ.ಎಂ. ನ್ಯಾಯಾಲಯ, ಮೈಸೂರು 

31. ರಸಲುಲ್ಲಾ ಅಲಿಯಾಸ್‌ ಹಾರುನಾ ಪಾಟೀಲ್‌, 12.03.2014 12.03.2015 
ಮಂಡನಾಧಿಕಾರಿ, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಪೂರ್ವಾಹ್ನ 

32 ಎನ್‌.ಎಸ್‌. ಪೂಜಾರಿ, 03.03.2014 03.03.2015 
ಮಂಡನಾಧಿಕಾರಿ, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಪೂರ್ವಾಹ್ನ 

33. ಹೆಚ್‌.ಎಸ್‌. ರವೀಂದಪ್ಪ, 03.03.2014 03.03.2015 
ಮಂಡನಾಧಿಕಾರಿ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಪೂರ್ವಾಹ್ನ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1443 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಳ 330 ಪಿಪಿಇ 2015 ಬೆಂಗಳೂರು, ದಿನಾಂಕ:29.10.2015. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತ:ಖ್ತೆಯ ಅಂಕಣ 


(2)ರಲ್ಲಿ ನಮೂದಿಸಿರುವ ಸರ್ಕಾರಿ 


ಅಭಿಯೋಜಕರುಗಳನ್ನು ಅವರುಗಳ ಕೋರಿಕೆ ಮೇರೆಗೆ ಮುಂದಿನ ಆದೇಶದವರೆಗೆ ತ:ಖ್ತೆಯ ಅಂಕಣ(3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 














ಕ.ಸ. ಹೆಸರು, ಪದನಾಮ ಮತ್ತು ಪಸ್ತುತ ಕರ್ತವ್ಯ ವರ್ಗಾಯಿಸಿರುವ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
01 02 03 
I. ಶ್ರೀ ವಾರದ ಮಲಕಪ್ಪ, ಸರ್ಕಾರಿ ಅಭಿಯೋಜಕರು, 
ಸರ್ಕಾರಿ ಅಭಿಯೋಜಕರು, 50ನೇ ಅಪರ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯ, (ಮಕ್ಕಳ 
3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ) 
ನ್ಯಾಯಾಲಯ, ಬೆಂಗಳೂರು ನಗರ. 








ಮಂಡ್ಯ, (ಪೀಠಾಸೀನ - ಶ್ರೀರಂಗಪಟ್ಟಣ) (ಶ್ರೀ ಎಸ್‌.ಟಿ. ಬಿಕ್ಕಣ್ಣವರ್‌, ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ) 






































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೭೯ 
ಕ್ರ ಸ ಹೆಸರು, ಪದನಾಮ ಮತ್ತು ಪಸ್ತುತ ಕರ್ತವ್ಯ ವರ್ಗಾಯಿಸಿರುವ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
01 02 03 
2... ಶ್ರೀ ವಿ.ಡಿ. ದರಬಾರೆ, ಸರ್ಕಾರಿ ಅಭಿಯೋಜಕರು, 
ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, | ಬೆಳಗಾವಿ. (ಶ್ರೀ ಎಂ.ಪಿ. ಜಯಗೊಂಡ, ಇವರ ಬಡ್ತಿಯಿಂದ ತೆರವಾದ ಹುದ್ದೆಗೆ) 
ಮಡಿಕೇರಿ, ಕೊಡಗು ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1542 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಒಇ 278 ಪಿಪಿಇ 2014, ಬೆ೦ಗಳೂರು, ದಿನಾಂಕ:29.10.2015. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ(ಕರಿಯ)ಗಳಿಗೆ ಸರ್ಕಾರಿ 
ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ) ಹುದ್ದೆಗೆ 9. 36300-53850ರ (ಗೂಪ್‌-ಎ ಶೇಣಿ) ವೇತನ ಶೇಣಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ 


ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಈ 
ಆದೇಶಿಸಿದೆ. 


ಕೆಳಕಂಡ ತ:ಖ್ರೆಯ ಅಂಕಣ (3)ರಲ್ಲಿ ನಮೂದಿಸಿರುವ 


ಸ್ಥಳಕ್ಕೆ ಸ್ಥಳನಿಯುಕ್ತಿಗೊಳಿಸಿ 
೧ ಕ 'ಥ pr) 





ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ 





ಕಮ 
5 ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 
ಸುಂ. 
ಶೀ/ಶೀಮತಿ 
1 2 3 





1 ಡಿ.ಎಂ. ಶೋಭಾ, 


ಕಾನೂನು ಅಧಿಕಾರಿ (ಕಿರಿಯ), ಕಾನೂನು ಅಧಿಕಾರಿ 
(ಹಿರಿಯ) ರವರ ಕಛೇರಿ,ಬೆಂಗಳೂರು ವಲಯ, 


ಬೆ೦ಗಳೂರು. 


ಸರ್ಕಾರಿ ಅಭಿಯೋಜಕರು, 
3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಮಂಡ್ಯ. (ಪೀಠಾಸೀನ - ಶ್ರೀರಂಗಪಟ್ಟಣ) 


(ಶ್ರೀ ವಾರದ ಮಲಕಪ್ಪ ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 





2 ರಾಜಮಹೇಂ೦ದ್ರ ಕಿರಣಗಿ, ಕಾನೂನು ಅಧಿಕಾರಿ (ಕಿರಿಯ), 
ಕಾನೂನು ಅಧಿಕಾರಿ (ಹಿರಿಯ) ರವರ ಕಛೇರಿ, 
ಬೆಳಗಾವಿ ವಲಯ, ಬೆಳಗಾವಿ. 


ಸರ್ಕಾರಿ ಅಭಿಯೋಜಕರು, 


3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಡಿಕೇರಿ, ಕೊಡಗು ಜಿಲ್ಲೆ. 





3 ಎಸ್‌. ರಾಜಣ್ಣ, 


ಕಾನೂನು ಅಧಿಕಾರಿ(ಕಿರಿಯ), ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ,ಬೆ೦ಗಳೂರು. 


4ನೇ ಅಪರ ಸರ್ಕಾರಿ ಅಭಿಯೋಜಕರು, 
3ನೇ ಅಪರ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯ ಗ್ರಾಮಾಂತರ ಜಿಲ್ಲೆ. 
(ಪೀಠಾಸೀನ - ದೊಡ್ಡಬಳ್ಳಾಪುರ)/ 


(ಶ್ರೀ ಎಸ್‌.ಎಸ್‌.ಕುದರಿ ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 





4 ಹೆಚ್‌.ಆರ್‌.ಸತ್ಯವತಿ, 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
2ನೇಎ.ಸಿ.ಎಂ.ಎಂ. ನ್ಯಾಯಾಲಯ, ಬೆಂಗಳೂರು ನಗರ. 











ಸರ್ಕಾರಿ ಅಭಿಯೋಜಕರು, 
3ನೇ ಅಪರ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು. 


(ಶ್ರೀ ಎ.ಎಸ್‌.ಫೋರಡೆ ಇವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ) 











೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 
ಭಾಗ-2 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಇ 278 ಪಿಪಿಇ 2014, ದಿನಾಂಕ 12-08-2015ರಲ್ಲಿ ಈ ಕೆಳಕಂಡ ಹಿರಿಯ ಸಹಾಯಕ ಸರ್ಕಾರಿ 


ಅಭಿಯೋಜಕರಿಗೆ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತ:ಖ್ತೆಯ ಅಂಕಣ (3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಿರುವುದನ್ನು ಭಾಗಶ: ಮಾರ್ಪಡಿಸಿ, ತ:ಖ್ತೆಯ ಅಂಕಣ (4)ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಸ್ಥಳನಿಯುಕ್ತಿಗೊಳಿಸಿ 








ಆದೇಶಿಸಿದೆ. 
ಕ್ರ ಹೆಸರು, ಪದನಾಮ ಮತ್ತು ಪಸ್ತುತ ಕರ್ತವ್ಯ ಬಡ್ತಿಯ ನ೦ತರ ನಿಯುಕ್ತಿ 
ಷ್‌ ಮಾರ್ಪಡಿಸಿ ನಿಯುಕ್ತಿ ಗೊಳಿಸಿದ ಸ್ಥಳ 
ಸಂ ನಿರ್ವಹಿಸುತ್ತಿರುವ ಸ್ಥಳ ಗೊಳಿಸಲಾದ ಸ್ಥಳ 1 
1 2 3 4 





1 ಎಂ.ಕೃಷ್ಣವೇಣಿ, 


ಹಿರಿಯ ಸಹಾಯಕ ಸರ್ಕಾರಿ 











ಸರ್ಕಾರಿ ಅಭಿಯೋಜಕರು, 


1ನೇ ಅಪರ ಜಿಲ್ಲಾ ಮತ್ತು ಸತ್ರ 


ಪ್ರಧಾನ ಸರ್ಕಾರಿ ಅಭಿಯೋಜಕರು, 


ಉಡುಪಿ ಜಿಲ್ಲೆ 











ಸುಭಿಯಾನಿಚರಿಂತ್ಯ 2ನ ಹಡ (ಜಂ) ಮತ್ತು. ನ್ಯಾಯಾಲಯ ಶ್ರೀ ಟಿ.ಎಸ್‌. ಜಿತ್ತೂರಿ ಇವರ ವರ್ಗಾವಣೆಯಿಂದ 
ಸಿ.ಜೆ.ಎಂ. ನ್ಯಾಯಾಲಯ, ಮಂಗಳೂರು ಮಡಿಕೇರಿ. ಕರವಾದ ಜಾಗಕ್ಕೆ) 
ಭಾಗ-3 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ) ವೃಂದದ ಈ ಕೆಳಕಂಡ 
ಅಧಿಕಾರಿಗಳಿಗೆ ಆಡಳಿತಾತ್ಮಕ ದೃಷ್ಟಿಯಿಂದ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಿದೆ. 





ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ 


ಕ 


ನಿರ್ವಹಿಸುತ್ತಿರುವ ಸ್ಥಳ 


wl 
೦ 


ಶೀ/ಶೀಮತಿ 


ವರ್ಗಾಯಿಸಿದ ಸ್ಥಳ 








1 | ಟಿ.ಎಸ್‌. ಜಿತ್ತೂರಿ, 


(€ 


ಧಾನ ಸರ್ಕಾರಿ ಅಭಿಯೋಜಕರು, ಉಡುಪಿ ಜಿಲ್ಲೆ. 


ಸರ್ಕಾರಿ ಅಭಿಯೋಜಕರು, 


1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಡಿಕೇರಿ. 





2 ಎಸ್‌.ಅರ್‌.ಸೂಡಿ, 


ಹಿರಿಯ ಕಾನೂನು ಸಲಹೆಗಾರರು, 


ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ, ಬೆಂಗಳೂರು. 


ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಬಳ್ಳಾಪುರ - 


ಶ್ರೀ ದಳವಾಯಿ ಚಕ್ರಪಾಣಿ ಇವರ ವರ್ಗಾವಣೆಯಿಂದ ತೆರವಾಗುವ 


ಜಾಗಕ್ಕೆ (ಪರಸ್ಪರ ವರ್ಗಾವಣೆ) 





3 ಶ್ರೀ ದಳವಾಯಿ ಚಕ್ರಪಾಣಿ, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 


ಚಿಕ್ಕಬಳ್ಳಾಪುರ. 
೪ 











ಹಿರಿಯ ಕಾನೂನು ಸಲಹೆಗಾರರು, 
ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ, ಬೆಂಗಳೂರು - 


ಶ್ರೀ ಎಸ್‌.ಅರ್‌.ಸೂಡಿ, 





ಇವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ (ಪರಸ್ತರ ವರ್ಗಾವಣೆ) 





PR. 1543 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ 





ಶ್ರೀ ಸಿದ್ದರಾಜು, ಸಹಾಯಕ ಪೊಲೀಸ್‌ ಆಯುಕ್ತರು, ಸಿಎಆರ್‌, ಮೈಸೂರು ನಗರ ರವರಿಗೆ ವೇತನ ಶ್ರೇಣಿ ರೂ. 36,300-53,850ರ ಎಸ್‌ಪಿ 
(ಸಶಸ್ತ್ರ ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಕಮಾಂಡೆಂಟ್‌, 2ನೇ ಬೆಟಾಲಿಯನ್‌, ಕೆಎಸ್‌ಐಎಸ್‌ಎಫ್‌, ಬೆ೦ಗಳೂರು 
ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಎಸ್‌ಪಿ (ಸಶಸ್ತ್ರ) ಅಧಿಕಾರಿಗಳನ್ನು 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಭಾಗ-1 


ಸಂಖ್ಯೆ: ಒಇ 158 ಹೊಸಿಪ 2015, ಬೆಂಗಳೂರು, ದಿನಾಂಕ: 08-10-2015. 


ಭಾಗ-2 


ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿ ಆದೇಶಿಸಿದೆ. 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 





























ಕ್ರಸಂ. ಅಧಿಕಾರಿಗಳ ಹೆಸರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
(ಶ್ರೀಯುತರು) 

1 ಎ. ಜಿ. ಈಶ್ವರಪ್ಪ ಕಮಾಂಡೆಂಟ್‌, ಎಸ್‌ಪಿ(ಸಶಸ್ತ) ಪ್ರಿನ್ಸಿಪಾಲ್‌, 
2ನೇ ಬೆಟಾಲಿಯನ್‌, ಪಿ.ಡಿ.ಎಂ.ಎಸ್‌. ಯಲಹಂಕ, 
ಕೆ.ಎಸ್‌.ಐ.ಎಸ್‌.ಎಫ್‌., ಬೆಂಗಳೂರು. ಬೆಂಗಳೂರು (ಖಾಲಿ ಹುದ್ದೆಗೆ) 

2 ಎಂ.ಎನ್‌. ಜೋಗಳೇಕರ್‌ ಪೊಲೀಸ್‌ ಅಧೀಕ್ಷಕರು, ಮುಖ್ಯ ಭದ್ರತಾ | ಪಿನ್ನಿಪಾಲ್‌ ಎ.ಪಿ.ಟಿ.ಎಸ್‌.. ಯಲಹಂಕ, 
ಅಧಿಕಾರಿ ಮತ್ತು ಜಾಗೃತ ಅಧಿಕಾರಿ, ಬೆಂಗಳೂರು (ಖಾಲಿ ಹುದ್ದೆಗೆ) 
ಎನ್‌.ಇ.ಕೆ.ಆರ್‌.ಟಿ.ಸಿ., ಕಲಬುರಗಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1444 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಆ 24 ಪೊಸಿಪ 2015, ಬೆಂಗಳೂರು, ದಿನಾಂಕ: 15-10-2015. 
ಶ್ರೀ ವೆಂಕಟೇಶ್‌ ನಾಯ್ಡು, ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌), ಸಿಐಡಿ ಇವರನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ 32 
ರಡಿಯಲ್ಲಿ ವೇತನ ಶ್ರೇಣಿ ರೂ. 28,100-50,100ರ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಸಿಐಡಿ 
ಘಟಕದಲ್ಲಿ ಖಾಲಿ ಇರುವ ಡಿವೈಎಸ್‌ಪಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1445 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 157 ಪೊಸಿಪ 2015, ಬೆಂಗಳೂರು, ದಿನಾಂಕ: 08-10-2015. 
ಶ್ರೀ ಶಿವನಗೌಡ ಹಿರೇಗೌಡರ, ಪಿಐ(ಎಫ್‌ಪಿಯು), ಬೆಳಗಾವಿ ಜಿಲ್ಲೆ ಇವರನ್ನು ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ; 18.05.2015ರಲ್ಲಿ 
(ಎಫ್‌ಪಿಬಿ) ಹುದ್ದೆಗೆ ಮುಂಬಡ್ತಿ ನೀಡಿ ಸಹಾಯಕ ನಿರ್ದೇಶಕರು (ಎಫ್‌ಪಿಬಿ), ಕೆ.ಪಿ.ಎ., ಮೈಸೂರು ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿರುವುದನ್ನು 
ಮಾರ್ಪಡಿಸಿ ಡಿವೈಎಸ್‌ಪಿ(ಎಫ್‌ಪಿಬಿ), ಉತ್ತರ ವಲಯ ಬೆಳಗಾವಿ ಈ ಖಾಲಿಯಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗು ಮುಂದಿನ 
ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಡಿವೈಎಸ್‌ಪಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


PR. 1446 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ) 


೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





HIGH COURT OF KARNATAKA 
NOTIFICATION 
NO. GOB(I) 21(78)/2015, BENGALURU, DATED: 16.10.2015. 


The Presiding Officer of the court of the Ill Addl. Civil Judge and JMFC., Hassan, is concurrently appointed as the Presiding 
Officer of the Court of the Il Addl. Civil Judge and JMFC., Hassan and V Addl. Civil Judge and JMFC., Hassan, during the Maternity 
Leave period of Smt.Nisaratbanu Babasaheb Shaikh., Il Addl. Civil Judge and JMFC., Hassan, i.e. from 29.09.2015 to 09.11.2015 (bdi). 


BY ORDER OF THE HIGH COURT, 
P.N.DESAI 
PR. 1447 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 19(65)/2015, BENGALURU, DATED: 16.10.2015. 


The Presiding Officer of the court of Senior Civil Judge and ACJM., Kundapura is concurrently appointed as the Presiding 
Officer of the court of the Addl. District and Sessions Judge, Udupi, sitting at Kundapura during the leave period of Sri. Rajashekhar 
Venkanagouda Patil, Addl. District and Sessions Judge, Udupi, sitting at Kundapura, i.e., from after office hours of 09.10.2015 till 
commencement of office hours of 23.10.2015. 


BY ORDER OF THE HIGH COURT, 
P.N.DESAI 
PR. 1448 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB.ll. 72/2015, BENGALURU, DATED: 07-10-2015. 


The Prl. Civil Judge and JMFC., Ron, is directed to itinerate to Gajendragad City, once in a week (1.6., on every working 
Wednesday), to try and dispose off the cases pertaining to the Gajendragad City, with immediate effect and until further orders. 


BY ORDER OF THE HIGH COURT, 
JOHN MICHAEL CUNHA 
PR. 1449 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 19(44)/2015, BENGALURU, DATED: 14.10.2015. 


The Presiding Officer of the court of the | Addl. District and Sessions Judge, Chikkamagaluru, is concurrently appointed as 
the Presiding Officer of the court of the Prl. District and Sessions Judge, Chikkamagaluru, during the leave period of smt. H.S.Kamala, 
Prl. District and Sessions Judge, Chikkamagaluru, from after office hours of 09.10.2015 till commencement of office hours of 
26.10.2015. 


BY ORDER OF THE HIGH COURT, 
P.N.DESAI 
PR. 1450 REGISTRAR (JUDICIAL) 
HIGH COURT OF KARNATAKA 
NOTIFICATION 
GOB(I) 19(48)/2015, BENGALURU, DATED: 14.10.2015. 
Sri. M.S.Patil, XXII Addl. City Civil and Sessions Judge, Bengaluru, is granted Earned Leave for:- 
(a) 10 days from 18.06.2015 to 27.06.2015 (bdi), on Medical Grounds. 
(0) 15 days from 20.07.2015 to 03.08.2015 (bdi), on Medical Grounds. 


The Xl Addl. City Civil and Sessions Judge, Bengaluru, is placed in concurrent charge of the said court, during the 
above said period. 


Sri. M.S.Patil, XXII Addl. City Civil and Sessions Judge, Bengaluru, is re-posted to the same post on expiry of the 
above said leave period. 


BY ORDER OF THE HIGH COURT, 
PR. 1451 DEPUTY REGISTRAR 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೮೩ 





HIGH COURT OF KARNATAKA 
NOTIFICATION 
NO. GOB(I) Misc./2015, BENGALURU, DATED: 20.10.2015. 


In exercise of the powers conferred by sub section (1)of Section 12 of the Code of Criminal Procedure, 1973 (Central Act No.2 
of 1974), the | Addl. Civil Judge and JMFC., | Court, Gadag, is appointed as Chief Judicial Magistrare for Gadag District, from 
10.00 a.m. on 24.10.2015 till before office hours on 28.10.2015. 


BY ORDER OF THE HIGH COURT, 
P.N.DESAI 
PR. 1452 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB.l. 2/2015, BENGALURU, DATED: 15% OCTOBER, 2015. 


The Presiding Officer of the Court of Addl. Senior Civil Judge, Srirangapatna, who is in concurrent charge of the Court of 
Senior Civil Judge and JMFC., Krishnarajapet (Vacant Court), is directed to itinerate the said court, for three days in a week, i.e., on 
every working Monday, Tuesday and Wednesday of the week, with immediate effect and until further orders. 


BY ORDER OF THE HIGH COURT, 
JOHN MICHAEL CUNHA 
PR. 1453 REGISTRAR GENERAL 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 106 ಕೆಎಲ್‌ಎಮ್‌ 2015, ಬೆ೦ಗಳೂರು, ದಿನಾಂಕ: 17.10.2015. 
ಕರ್ನಾಟಕ ಕಾನೂನು ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮರುನೇಮಕಾತಿ ಹೊಂದಿ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಸೇವೆ 


ಸಲ್ಲಿಸುತ್ತಿರುವ ಶ್ರೀ ಎಂ. ಗಣಪಯ್ಯ ಶೆಟ್ಟ, ವಿಶೇಷ ಕರ್ತವ್ಯಾಧಿಕಾರಿ, ಇವರ ಮರುನೇಮಕಾತಿ ಅವಧಿಯನ್ನು ದಿನಾಂಕ: 01.04.2015 ರಿಂದ 
ದಿನಾಂಕ: 31.03.2016 ರವರೆಗೆ ಹಾಗೂ ಈ ಹಿಂದಿನ ಸೇವಾ ಷರತ್ತುಗಳೊಂದಿಗೆ ಮುಂದುವರೆಸಲು ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ. ಮಹೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1454 ಕಾನೂನು ಇಲಾಖೆ (ಮಾನವ ಹಕ್ಕುಗಳು) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 407 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 08.09.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಶಿದ್ದಪ್ಪ 
ದಿಂಡದಹಳ್ಳಿ, ವಕೀಲರು, ರೆಸಿಸೆನ್ಸ್‌ ಆಫ್‌, “ಶುಭಮಾನೆಕ್‌” 6ನೇ ಮೇನ್‌, ವಿದ್ಯಾನಗರ, ರಾಣಿಬೆನ್ನೂರು-581115, ಹಾವೇರಿ ಜಿಲ್ಲೆ, ಇವರನ್ನು ವೃತ್ತಿ ಪ್ರಮಾಣ 
ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು ವರ್ಷಗಳ ಅವಧಿಗೆ ರಾಣಿಬೆನ್ನೂರು ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ 
ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯೀದಾ ಬಾನು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 


PR. 1455 ಕಾನೂನು ಇಲಾಖೆ (ಆಡಳಿತ-2) 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 189 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 16.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ವೀರಭದ್ರಗೌಡ 
ಹೆಚ್‌. ಬಿ. ವಕೀಲರು ಬಾಪೂಜಿ ನಗರ, ಕೂಡ್ಲಗಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ-583135, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಕೂಡ್ಲಗಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
PR. 1456 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 188 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 15.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8()ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಟಿ. ಹನುಮಂತ, ವಕೀಲರು, ರೆಸಿಡೆಂಟ್‌-ಆಫ್‌ “ಶ್ರೀದೇವಿ ನಿಲಯ” 33ನೇ ವಾರ್ಡ್‌, ಮಸ್ಕಿ, ಎ.ಸಿ. ಆಫೀಸ್‌ ರೋಡ್‌, ಹೊಸಪೇಟೆ-583201, ಬಳ್ಳಾರಿ 
ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಹೊಸಪೇಟಿ ಕಂದಾಯ 
ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ಟೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
PR. 1457 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 178 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 24.09.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಡಿ.ಗಣಪತಿ 
ವಕೀಲರು, ಶಾರದಾ ನಗರ, ಶೃಂಗೇರಿ ತಾಲ್ಲೂಕು ಚಿಕ್ಕಮಗಳೂರು-577139. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 
5 (ಐದು) ವರ್ಷಗಳ ಅವದಿಗೆ ಶೃಂಗೇರಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ದೇವಿಕ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 


PR. 1458 ಕಾನೂನು ಇಲಾಖೆ (ಆಡಳಿತ-2) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೮೫ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 182 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 24.09.2015. 

ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಎಂ.ಹೆಚ್‌. 
ಸುಧೀರಕುಮಾರ್‌ ಮುರೋಳ್ಳಿ, ವಕೀಲರು,“ದೀಪೋತ್ಸವ, ತಿಲಕ್‌ ರೋಡ್‌, ಕೊಪ್ಪ ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ 
ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಕೊಪ್ಪ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ 
ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ದೇವಿಕ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
PR. 1459 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 139 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 09.09.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8()ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಯು.ಯಾಕೂಬ್‌, ವಕೀಲರು, ಉಜ್ಜಿರುಬೆಟ್ಟು ಹೌಸ ಕರಯಾ ವಿಲ್ಲೇಜ್‌ ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ವೃತ್ತಿ ಪ್ರಮಾಣ ಪತ್ರ 
ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು ವರ್ಷಗಳ ಅವಧಿಗೆ ಬೆಳ್ತಂಗಡಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ 
ಹುದ್ದೆಗೆ ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯೀದಾ ಬಾನು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1460 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 183 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 24.09.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಇ.ಸಿ. ಜೋಯಿ, ವಕೀಲರು, ಬಿ.ಹೆಚ್‌. ಕೈಮಾರ (ಪೋಸ್ಟ್‌) ಎನ್‌. ಆರ್‌. ಪುರ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ-577134. ಇವರನ್ನು ವೃತ್ತಿ ಪ್ರಮಾಣ 
ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ನರಸಿಂಹರಾಜಪುರ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ 
ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 
ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ಟೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ದೇವಿಕ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 


PR. 1461 ಕಾನೂನು ಇಲಾಖೆ (ಆಡಳಿತ-2) 


೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 62 ಯುಡಬ್ಲ್ಯೂಇ 2015, ಬೆ೦ಗಳೂರು, ದಿನಾಂಕ: 07.10.2015. 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಆಯ್ಕೆ ಶ್ರೇಣಿ ಕಾರ್ಯಪಾಲಕ ಅಭಿಯಂತರರು/ಕಾರ್ಯಪಾಲಕ 
ಅಭಿಯಂತರರ ವೃಂದಕ್ಕೆ ಸೇರಿದ ಅಭಿಯಂತರರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 
ರೂ. 48900-63600ರಲ್ಲಿ ಮುಖ್ಯ ಅಭಿಯಂತರರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಿ 
ಆದೇಶಿಸಿದೆ. 














ತ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಮುಂಬಡ್ತಿ ಮೇಲೆ ನೇಮಕ ಮಾಡಿದ ಹುದ್ದೆ ಮತ್ತು ಸ್ಥಳ 
1 ಶ್ರೀ ಎಂ. ರಂಗಧಾಮಯ್ಯ, ಆಯ್ಕೆ ಶ್ರೇಣಿ ಮುಖ್ಯ ಅಭಿಯಂತರರು, ಮೈಸೂರು ವಲಯ ಕಛೇರಿ, ಬೆ೦ಗಳೂರು ಹೊಸದಾಗಿ 
ಕಾರ್ಯಪಾಲಕ ಅಭಿಯಂತರರು. ಸೃಜಿಸಲಾದ ಹುದ್ದೆಗೆ 
2 ಶ್ರೀ ಆರ್‌.ಪಿ. ಮಲ್ಲಿಕ್‌, ಮುಖ್ಯ ಅಭಿಯಂತರರು , ವಲಯ ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಆಯ್ಕೆ ಶ್ರೇಣಿ ಕಾರ್ಯಪಾಲಕ ಅಭಿಯಂತರರು. 
3 ಶ್ರೀ ಕೆ. ಕೃಷ್ಣಮೂರ್ತಿ, ಮುಖ್ಯ ಅಭಿಯಂತರರು ವಲಯ ಕಛೇರಿ, ಕಲಬುರಗಿ ಇಲ್ಲಿನ ಖಾಲಿ ಹುದ್ದೆಗೆ. 
ಕಾರ್ಯಪಾಲಕ ಅಭಿಯಂತರರು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ರಾಜೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1462 (ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮಂಡಳಿ) ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 45 ಯುಡಬ್ಲ್ಯೂಇ 2015, ಬೆ೦ಗಳೂರು, ದಿನಾಂಕ: 07.10.2015. 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರ ವೃಂದಕ್ಕೆ ಸೇರಿದ ಈ ಕೆಳಕಂಡ 
ಇಂಜಿನಿಯರ್‌ಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 40050-56550 ರಲ್ಲಿ ಆಯ್ಕೆ ಶ್ರೇಣಿ 
ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ನೇಮಿಸಿ ಆದೇಶಿಸಿದೆ. 














ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಮುಂಬಡ್ತಿ ಮೇಲೆ ನೇಮಕ ಮಾಡಿದ ಹುದ್ದೆ ಮತ್ತು ಸ್ಥಳ 
1 ಶ್ರೀ ಬಿ.ಎಸ್‌. ಗೋವಿಂದರಾಜು, ಆಯ್ಕೆ ಶ್ರೇಣಿ ಕಾರ್ಯಪಾಲಕ ಅಭಿಯಂತರರು, ಥೀಮ್‌ ಪಾರ್ಕ್‌ , ಯಲಹಂಕ, 
ಕಾರ್ಯಪಾಲಕ ಅಭಿಯಂತರರು. ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
2 ಶ್ರೀ ಕೆ. ರಾಘವೇಂದ್ರ, ಆಯ್ಕೆ ಶ್ರೇಣಿ ಕಾರ್ಯಪಾಲಕ ಅಭಿಯಂತರರು, ಧಾರವಾಡ ವಲಯ, ಧಾರವಾಡ 
ಕಾರ್ಯಪಾಲಕ ಅಭಿಯಂತರರು. ಇಲ್ಲಿನ ಖಾಲಿ ಹುದ್ದೆಗೆ 
3 | ಶ್ರೀ ಜಿ.ಎನ್‌. ಸುರೇಂದ, ಆಯ್ಕೆ ಶ್ರೇಣಿ ಕಾರ್ಯಪಾಲಕ ಅಭಿಯಂತರರು ಮೈಸೂರು ವಲಯ ಕಛೇರಿ, 
ಕಾರ್ಯಪಾಲಕ ಅಭಿಯಂತರರು. ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ರಾಜೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1463 (ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮಂಡಳಿ) ನಗರಾಭಿವೃದ್ಧಿ ಇಲಾಖೆ. 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 205 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 30.09.2014. 


ಶ್ರೀ ಕೆ. ಕುಮಾರ್‌ ಅಪರ ಸರ್ಕಾರಿ ವಕೀಲರು, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ಹಿರಿಯ ಶ್ರೇಣಿ ನ್ಯಾಯಾಲಯ, ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ- ಇಲ್ಲಿ ಸರ್ಕಾರದ ವಿರುದ್ಧ ದಾಖಲಾಗುವ ಸಿವಿಲ್‌ ಪ್ರಕರಣಗಳನ್ನು 
ನಿರ್ವಹಿಸುವಂತೆ ಸೂಚಿಸಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೮೭ 





ಸದರಿ ವಕೀಲರು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 15(0(!) ಅನ್ವಯ ಪ್ರಯಾಣ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯೀದಾ ಬಾನು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1464 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 156 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 09.09.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ &8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಎನ್‌. ಕೃಷ್ಣ 
ವಕೀಲರು. ಅಂಬಾಲೆ ವಿಲ್ಲೇಜ್‌, ಯಳಂದೂರು ತಾಲ್ಲೂಕು, ಚಾಮರಾಜನಗರ-571441, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು ವರ್ಷಗಳ ಅವಧಿಗೆ ಯಳಂದೂರು ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯೀದಾ ಬಾನು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1465 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 119 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 05.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8()ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಜಿ.ಜೆ. ಗಿರೀಶ್‌, ವಕೀಲರು, ನಂ: ಎ-96, “ಜಯರತ್ನ ನಿಲಯ,” ಬಸವೇಶ್ವರ ರೋಡ್‌, ಸೋಮವಾರಪೇಟೆ ತಾಲ್ಲೂಕು, ಕೊಡಗು-571236, ಇವರನ್ನು 
ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು ವರ್ಷಗಳ ಅವಧಿಗೆ ಸೋಮವಾರಪೇಟೆ ಕಂದಾಯ ತಾಲ್ಲೂಕಿನಲ್ಲಿ 
ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ಟೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
PR. 1466 ಕಾನೂನು ಇಲಾಖೆ (ಆಡಳಿತ-2) 
PROCEEDINGS OF THE ADVOCATE GENERAL FOR KARNATAKA, 
HIGH COURT BUILDING BENGALURU. 
NOTIFICATION 

PREAMBLE: 


1. Presently there are two posts of Section Officers vacant in the Office of the Advocate General. One post of Section Officer 
is vacant at Head Office and One at Dharwad unit. 


2. The Government vide its Order No. DPAR 75 SAYNAYNE 2010 dated: 19.05.2010 has constituted the concerned Head of 
the Department as the authority to promote the officials to Group B posts under the State Civil Services. Thus, the Advocate General 
being the Head of the Department of Advocate General, is the competent authority and is authorised to effect promotion to the two 
excisting posts of the Section Officers, which is a group B post under the State Civil Services. 


೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





4. The 0.೧.೮. held on 30.09.2015 and on verification of all the relevant documents i.e. Cadre and Recruitment Rules, 
Seniority Rules, 1979 Government Order and the Karnataka Public Employment (Reservation in Appointments for Hyderabad- 
Karnataka Region) (Organization of Local Cadre, Allotment and Transfer of Persons) Rules, 2013, the learned Advocate General has 
considered and approved the promotions of Smt. V.P. Pankaja and Sri B. Shivamurthy as Section Officers. Hence this order. 


OFFICE ORDER NO. 165/AG/EST/2015-16, DATED; 09.10.2015. 


1) Smt. V.P. Pankaja who is working as Stenographer in the Head Office is promoted as Section Officer and posted to Tappal 
Section in the pay scale of Rs. 22,800-43,200 as against the existing vacant post of Section Officer with immediate effect. 


2) Sri. B. Shivamurthy who is working as First Division Assistant in the head office is promoted as Section Officer and posted 
to Dharwad unit office in the pay scale of Rs. 22,800-43,200, against the existing vacant post of Section Officer with immediate effect. 
The above officials are relieved w.e.f. 09.10.2015 forenoon. 


BY ORDER OF THE ADVOCATE GENERAL 
PR. 1467 ADMINISTRATIVE OFFICER 
HIGH COURT OF KARNATAKA 
NOTIFICATION 
NO. GOB(I) 20(29)/2015, BENGALURU, DATED: 07.10.2015. 


The Presiding Officer of the court of XXlll Addl. Chief Metropolitan Magistrate, Bengaluru, is concurrently appointed as the 
Presiding Officer of the court of the XXVIl Addl. Chief Metropolitan Magistrate, Bengaluru, during the leave period of Sri. Mallanagouda, 
XXVII Addl. Chief Metropolitan Magistrate, Bengaluru, i.e. from 04.10.2015 to 14.10.2015 (061). 


BY ORDER OF THE HIGH COURT, 
P.N.DESAI 
PR. 1468 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 19(50)/2015, BENGALURU, DATED: 14.10.2015. 


The Presiding Officer of the court of Il Addl. District and Sessions Judge, Tumakuru, is concurrently appointed as the 
Presiding Officer of the court of Ill Addl. District and Sessions Judge, Tumakuru, during the leave period of Sri. P.T. Kattimani, Ill Addl. 
District and Sessions Judge, Tumakuru, i.e. from after office hours of 09.10.2015 till commencement of office hours of 26.10.2015. 


BY ORDER OF THE HIGH COURT, 
P.N.DESAI 
PR. 1469 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 20(68)/2015, BENGALURU, DATED: 14.10.2015. 


The Presiding Officer of the court of XVI Addl. Judge, Court of Small Causes, Bengaluru, is concurrently appointed as the 
Presiding Officer of the court of Xll Addl. Judge, Court of Small Causes, Bengaluru, during the leave period of Sri. P.J. Somashekar, 
XII Addl. Judge, Court of Small Causes, Bengaluru, i.e., from 13.10.2015 to 22.10.2015 (bdi). 


BY ORDER OF THE HIGH COURT, 
P.N.DESAI 
PR. 1470 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 20(62)/2015, BENGALURU, DATED: 14.10.2015. 


The Presiding Officer of the court of the | Addl. Judge Court of Small Causes, Bengaluru, is concurrently appointed as the 
Presiding Officer of the Court of the VIll Judge Court of Small Causes, Bengaluru, during the leave period of Sri. K. Rajesh Karnam, 
VIll Judge Court of Small Causes, Bengaluru, i.e., from 10.10.2015 to 27.10.2015(bdi). 


BY ORDER OF THE HIGH COURT, 
P.N.DESAI 
PR. 1471 REGISTRAR (JUDICIAL) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೮೯ 





HIGH COURT OF KARNATAKA 
NOTIFICATION 
NO. GOB(I) 19(72)/2015, BENGALURU, DATED: 14.10.2015. 


The Presiding Officer of the court of the || Addl. District and Sessions Judge, Vijayapura, is concurrently appointed as the 
Presiding Officer of the court of the Prl. District and Sessions Judge, Vijayapura, during the leave period of Sri. Somaraju, Prl. District 
and Sessions Judge, Vijayapura, i.e.from after office hours of 21.10.2015 till commencement of office hours of 05.11.2015. 


BY ORDER OF THE HIGH COURT, 
P.N.DESAI 
PR. 1472 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 19(73)/2015, BENGALURU, DATED: 14.10.2015. 


The Presiding Officer of the court of | Addl. District and Sessions Judge, Belagavi, is concurrently appointed as the Presiding 
Officer of the court of Il Addl. District and Sessions Judge, Belagavi, during the leave period of Sri. Venkatesha Naik. T., Il Addl. District 
and Sessions Judge, Belagavi, i.e. from 10.10.2015 10 21.10.2015(bdi). 


BY ORDER OF THE HIGH COURT, 
P.N.DESAI 
PR. 1473 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 21(65)/2015, BENGALURU, DATED: 14.10.2015. 


The Presiding Officer of the court of the Prl. Civil Judge and JMFC., Ramanagara, is concurrently appointed as the Presiding 
Officer of the courts of the Prl.Civil Judge and JMFC., Kanakapura, the | Addl. Civil Judge and JMFC., Kanakapuara and the || Addl. 
Civil Judge and JMFC., Kanakapura, during the leave period of Smt. Rashmi. M., Prl Civil Judge and JMFC., Kanakapura, from 
28.09.2015 to 07.10.2015(bdi). 


BY ORDER OF THE HIGH COURT, 
P.N.DESAI 
PR. 1474 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO. GOB(I) 16(120)/2015, BENGALURU, DATED: 14.10.2015. 


Smt. Sudha Sethuram Onkar, Senior Civil Judge, Gangavathi, is permitted to surrender 15 days of Earned Leave from 
02.09.2015 to 16.09.2015(bdi), for the calendar year 2015, out of 245 days of Earned Leave at her credit as per the Endorsement 
No.GE13/J2/2015-16/955, dated: 08.09.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1475 DEPUTY REGISTRAR 
HIGH COURT OF KARNATAKA 
NOTIFICATION 
GOB(I) 19(42)/2015, BENGALURU, DATED: 09.10.2015. 


Sri. Master RKGMM Mahaswamiji, Prl. District and Sessions Judge, Kodagu-Madikeri, is granted Paternity Leave for 15 days 
from 19.05.2015 to 02.06.2015(bdi). 


The || Addl District and Sessions Judge, Virajpet, from the afternoon of 19.05.2015 till commencement of office hours on 
25.05.2015 and the Senior Civil Judge and CJM., Kodagu-Madikeri, from 25.05.2015 to till commencement of office hours on 
03.06.2015, are placed in additional charge of the said court, during the above said period. 


Sri. Master RKGMM Mahaswaniji, Prl District and Sessions Judge, Kodagu-Madikeri, is re-posted to the same post on expiry 
of the above said leave period. 


BY ORDER OF THE HIGH COURT, 
PR. 1476 DEPUTY REGISTRAR 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 


HIGH COURT OF KARNATAKA 
NOTIFICATION 
GOB(I) 21(17)/2015, BENGALURU, DATED: 09.10.2015. 


Sri. Shameer Peersab Nandyal. Addl. Civil Judge and JMFC., Sirsi, is granted Paternity Leave for 15 days from 14.01.2015 to 
28.01.2015 (bdi). 


The Prl. Civil Judge and JMFC., Sirsi, is placed in additional charge of the said court, during the above said period. 





Sri. Shameer Peerasab Nandyal, Addl. Civil Judge and JMFC., Sirsi is re-posted to the same post on expiry of the above said 
leave period. 


BY ORDER OF THE HIGH COURT, 
PR. 1477 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(42)/2015, BENGALURU, DATED: 09.10.2015. 


Sri. Anand P. Hogade, Prl. Civil Judge and JMFC., Ramanagara, is granted Paternity Leave for 10 days from 31.03.2015 to 
09.04.2015(061). 


The Addl. Senior Civil Judge and JMFC., Ramanagara from the commencement of office hours on 31.03.2015 till the 
commencement of office hours on 01.04.2015 and the Prl Civil Judge and JMFC., Channapatna from the commencement of office hours 
on 01.04.2015 till the commencement of office hours on 10.04.2015, are placed in additional charge of the said court, during the above 
said period. 


Sri. Anand P. Hogade, Prl. Civil Judge and JMFC., Ramanagara, is re-posted to the same post on expiry of the above said 
leave period. 


BY ORDER OF THE HIGH COURT, 
PR. 1478 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(53)/2014, BENGALURU, DATED: 09.10.2015. 


Sri. Manohara. M., Prl. Civil Judge and JMFC., Maddur, is granted paternity Leave for 15 days from 31.07.2014 to 14.08.2014 
(061). suffixing the General Holiday falling on 15.08.2014. 


The Il Addl. Civil Judge and JMFC., Maddur, is placed in additional charge of the said court, during the above said period. 
Sri. Manohara.M., Prl. Civil Judge and JMFC., Maddur, is re-posted to the same post on expiry of the above said leave period. 
BY ORDER OF THE HIGH COURT, 
PR. 1479 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(37)/2015, BENGALURU, DATED: 09.10.2015. 


Sri. Mahesh B.T., Ill Addl. Civil Judge and JMFC., Athani, is granted Paternity Leave for 14 days from 19.03.2015 to 
01.04.2015(bdi). 


The Il Addl. Civil Judge and JMFC., Athani, is placed in additional charge of the said court, during the above said period. 
Sri. Mahesh B.T., Ill Addl. Civil Judge and JMFC., Athani, is re-posted to the same post on expiry of the above said leave 


period. 

BY ORDER OF THE HIGH COURT, 
PR. 1480 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(53)/2015, BENGALURU, DATED: 09.10.2015. 
Sri. Srinath K., Addl. Civil Judge and JMFC., Hosapete, is granted Paternity Leave for 12 days from 03.05.2015 to 14.05.2015 
(061) 


The Addl. Senior Civil Judge and JMFC., Hosapete, is placed in concurrent charge of the said court, during the above said 
period. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೯೧ 





Sri. Srinath K., Addl. Civil Judge and JMFC., Hosapete, is re-posted to the same post on expiry of the above said leave 


period. 
BY ORDER OF THE HIGH COURT, 
PR. 1481 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(38)/2015, BENGALURU, DATED: 09.10.2015. 
Smt. Bharathi.M., Prl.Civil Judge, Bengaluru Rural District, Bengaluru, is granted:- 
1) Earned Leave for 13 days from 18.04.2015 to 30.04.2015 (bdi), on Private Affairs. 
2) Earned Leave for 43 days from 19.05.2015 to 30.06.2015 (bdi), on Private Affairs. 
The | Addl. Civil Judge, Bengaluru Rural District, Bengaluru, is placed in concurrent charge of the said court, during the above 
said periods. 
Smt. Bharathi.M., Prl.Civil Judge, Bengaluru Rural District, Bengaluru, is re-posted to the same post on expiry of the above 
leave periods. 
BY ORDER OF THE HIGH COURT, 
PR. 1482 DEPUTY REGISTRAR 
HIGH COURT OF KARNATAKA 
NOTIFICATION 


NO. GOB(I) 21(06)/2015, BENGALURU, DATED: 09.10.2015. 


Sri. Shivananda Maruti Jipare, the then Civil Judge and JMFC., Sandur, presently working as Civil Judge ೦೦0, Leave 
Reserve, High Court of Karnataka, Bengaluru, is granted Earned Leave for 228 days from 12.01.2015 to 26.06.2015(bdi), on Medical 
Grounds. 


The Civil Judge and JMFC., Kudligi, is placed in concurrent charge of the said court, during the above said period. 


Sri. Shivananda Maruti Jipare, the then Civil Judge and JMFC., Sandur, is re-posted to the same post on expiry of the above 
said leave period. 


BY ORDER OF THE HIGH COURT, 
PR. 1483 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(58)/2014, BENGALURU, DATED: 09.10.2015. 
Smt. Bharathi.M., Prl.Civil Judge, Bengaluru Rural District, Bengaluru, is granted:- 


1) Earned Leave for 25 days from 25.09.2014 to 19.10.2014 (bdi), on Medical Grounds. 
2) Maternity Leave for 180 days from 20.10.2014 to 17.04.2015 (bdi). 


The | Addl. Civil Judge, Bengaluru Rural District, Bengaluru, is placed in concurrent charge of the said court, during the above 
said period. 


Smt. Bharathi.M., Prl.Civil Judge, Bengaluru Rural District, Bengaluru, is re-posted to the same post on expiry of the above 
leave period. 


BY ORDER OF THE HIGH COURT, 
PR. 1484 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(41)/2015, BENGALURU, DATED: 09.10.2015. 


Smt.Nivedita Mahantesh Munavallimath, || Addl. Civil Judge and JMFC., Chikkamagaluru, is granted Maternity Leave for 42 
days from 26.03.2015 to 06.05.2015(bdi). 


The Ill Addl. Civil Judge and JMFC., Chikkamagaluru, is placed in concurrent charge of the said court, during the above said 
period. 


Smt. Nivedita Mahantesh Munavallimath, || Addl. Civil Judge and JMFC., Chikkamagaluru, is re-posted to the same post on 
expiry of the above said period. 


BY ORDER OF THE HIGH COURT, 
PR. 1485 DEPUTY REGISTRAR 


೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 


HIGH COURT OF KARNATAKA 
NOTIFICATION 
NO. GOB(I) 21(45)/2015, BENGALURU, DATED: 09.10.2015. 


Smt.H.Swetha, Ill Addl. Civil Judge and JMFC., Shivamogga, is granted Maternity Leave for 42 days from 13.04.2015 to 
24.05.2015 (bdi). 





The Il Addl. Civil Judge and JMFC., Shivamogga, from 13.04.2015 to 03.05.2015 (bdi) and also from 17.05.2015 to 
24.05.2015(bdi) and the | Addl. Civil Judge and JMFC., Shivamogga, from 04.05.2015 to 16.05.2015 (bdi), are placed in concurrent 
charge of the said court, during the above said period. 


Smt. H.Swetha, Ill Addl.Civil Judge and JMFC., Shivamogga, 15 re-posted to the same post on expiry of the above said peiod. 
BY ORDER OF THE HIGH COURT, 


PR. 1486 DEPUTY REGISTRAR 
HIGH COURT OF KARNATAKA 


NOTIFICATION 
NO. GOB(I) 21(50)/2015, BENGALURU, DATED: 09.10.2015. 


Sri. Shivanand Laxman Anchi, || Addl. Civil Judge and JMFC., Kolar, is granted Paternity Leave for 15 days from 27.04.2015 
to 11.05.2015(bdi). 


The Prl. Civil Judge and JMFC, Kadur from 27.04.2015 to 03.05.2015 (bdi) and the Civil Judge and Addl. JMFC., Tarikere 
from 04.05.2015 to 11.05.2015(bdi), are placed in additional charge of the said court, during the above said period. 


Sri. Shivanand Laxman Anchi, Il Addl.Civil Judge and JMFC., Kolar, is re-posted to the same post on expiry of the above said 
leave period. 


BY ORDER OF THE HIGH COURT, 
PR. 1487 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 21(70)/2014, BENGALURU, DATED: 09.10.2015. 


Smt.Zarifa Banu.A.R., Ill Addl. Civil Judge and JMFC., Udupi, is granted Maternity Leave for 180 days from 06.12.2014 to 
03.06.2015 (bdi). 


The Prl.Civil Judge and JMFC., Karkala, from 03.01.2015 to 03.06.2015, is placed in concurrent charge of the said court, 
during the above said period. 


Smt. Zarifa Banu.A.R., Ill Addl. Civil Judge and JMFC., Udupi, is re-posted to the same post on expiry of the above said 
period. 


BY ORDER OF THE HIGH COURT, 


PR. 1488 DEPUTY REGISTRAR 
HIGH COURT OF KARNATAKA 


NOTIFICATION 
NO. GOB(I) 21(49)/2015, BENGALURU, DATED: 05.10.2015. 


Smt. ೯೩/೦28೩ Harifsab Ukkali, the then Prl.Civil Judge and JMFC., Tumakuru, presently working as Prl.Civil Judge and JMFC, 
Hosakote, is granted Earned Leave for 10 days from 22.04.2015 to 01.05.2015(bdi), on Medical Grounds. 


The Ill Addl. Civil Judge and JMFC., Tumakuru, is placed in concurrent charge of the said court, during the above said period. 


Smt. Fairoza Hanifsab Ukkali, the then Prl. Civil Judge and JMFC., Tumakuru, is re-posted to the same post on expiry of the 
above said leave period. 


BY ORDER OF THE HIGH COURT, 
PR. 1489 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 43/2014, BENGALURU, DATED: 15" OCTOBER, 2015. 


It is hereby notified that Saturday the 7" November, 2015 is declared as Sitting day for the Principal Bench of the High Court 
of Karnataka at Bengaluru and the High Court Benches at Dharwad and Kalaburagi, in lieu of Thursday, the 24" September 2015 


declared as holiday. 
BY ORDER OF THE HIGH COURT, 
JOHN MICHAEL CUNHA 
PR. 1490 REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೯೩ 





HIGH COURT OF KARNATAKA 
NOTIFICATION 
NO. GOB(I) 28/2013, BENGALURU, DATED: 16" OCTOBER, 2015. 


In pursuance of Rule 118-A and sub clause (1) (a) and (4) of K.C.S.Rs. and as per Government Order No.FD 05 SRS 2012, 
dated: 14.06.2012 sanction is hereby accorded for payment of cash equivalent of leave salary for Earned Leave, subject to maximum of 
300 days, at the credit of Sri.K.M.Gangadhar, Senior Civil Judge who is compulsorily retired from service w.e.f. 01.10.2012 it is certified 
that no Department Enquiry is pending against the said Officer as on date. 


BY ORDER OF HON'BLE THE ACTING CHIEF JUSTICE, 
JOHN MICHAEL CUNHA 
PR. 1491 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 28/2013, BENGALURU, DATED: 16" OCTOBER, 2015. 


In pursuance of Rule 118-A (1) of K.C.S.Rs. and as per Government Order No.FD 05 SRS 2012, dated: 14.06.2012 sanction 
is hereby accorded for payment of cash equivalent of leave salary for Earned Leave, subject to maximum of 300 days, at the credit of 
the following District Judges who retired from Judicial Service w.e.f. the afternoon of 30.09.2015 on attaining the age of superannuation. 
It is certified that no Departmental Enquiry was pending against the said Officers, as on that date. 


1. Sri. Gunaki Narendrakumar Basavaraj and 
2. Sri. M. Ramesh Rao 
BY ORDER OF HON'BLE THE ACTING CHIEF JUSTICE, 
JOHN MICHAEL CUNHA 
PR. 1492 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 2/2015, BENGALURU, DATED: 15" OCTOBER, 2015. 


The Presiding Officer of the court of Addl.Senior Civil Judge and CJM., Chikkamagaluru, is concurrently appointed as the 
Presiding Officer of the court of Il Addl. Senior Civil Judge and JMFC., Chikkamagaluru (Vacant Court), with immediate effect and until 
further orders. 


BY ORDER OF THE HIGH COURT, 
JOHN MICHAEL CUNHA 
PR. 1493 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 15(83)/2015, BENGALURU, DATED: 16.10.2015. 


Smt.K.G.Shanthi, Ill Addl. District and Sessions Judge, Shivamogga, is permitted to surrender 15 days of Earned Leave from 
02.09.2015 to 16.09.2015(bdi), for the calendar year 2015, out of 175 days of Earned Leave at her credit as per the Endorsement 
No.GE13/J2/2015-16/876, dated: 19.08.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1494 DEPUTY REGISTRAR 
HIGH COURT OF KARNATAKA 
NOTIFICATION 
NO. GOB(I) 16(86)/2015, BENGALURU, DATED: 16.10.2015. 


Sri. Karabari Ravindra, Senior Civil Judge and CJM., Yadgir, is permitted to surrender 15 days of Earned Leave from 
01.08.2015 to 15.08.2015(bdi), for the calendar year 2015, out of 250 days of Earned Leave at his credit as per the Endorsement 
No.GE13/J4/Vol.K7/813, dated: 10.08.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30" of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


BY ORDER OF THE HIGH COURT, 
PR. 1495 DEPUTY REGISTRAR 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





HIGH COURT OF KARNATAKA 
NOTIFICATION 
No. RSB. 241/2015, BENGALURU, DATED: 15" October, 2015. 


In exercise of the Powers Conferred under Section 407 of Criminal Procedure Code, 1973 the case S.C.No.729/2010 pending 
befor the CCH-63, City Civil Court, Bengaluru is hereby withdrawn and transferred to the court of the LXlll Addl. City Civil and Sessions 
Judge, Bengaluru, (CCH-64), for disposal in accordance with law. 


BY ORDER OF THE HON'BLE HIGH COURT 
K.S.BILAGI 
PR. 1496 REGISTRAR (Review & Statistics) 
HIGH COURT OF KARNATAKA 
NOTIFICATION 
No. GOB(I) 30/2015, BENGALURU, DATED: 08" OCTOBER, 2015. 


In exercise of the powers conferred by Sub-Section (3) of Section 11 of the Bengaluru City Civil Court Act, 1979, the High 
Court of Karnataka hereby disignates the Judge of the City Civil Court, Bengaluru, mentioned in Column No.2 of the table below, as the 
Vacation City Civil Judge, for the hearing of all matters which requires to be immediately or promptly dealt with during Dasara Vacation 
of 2015, for the periods mentioned in Column No.4 of the table below. 



































TABLE-1 
Sl. Designation City Civil Period 
No. Court From To 
1 2 3 4 5 
1 LIV Addl.City Civil and Sessions Judge, Bengaluru. Bengaluru 19.10.2015 21.10.2015 
PART-lI 


In exercise of the powers conferred under Sub-Section (3)(A) of Section 11 of the Bengaluru City Civil Court Act, 1979, the 
Vaction City Civil Judge is directed to dispose of urgent Civil matters in which injunction, stay of proceedings and attachment orders etc., 
are sought for during Dasara Vaction of 2015. 


PART-II 


In exercise of the powers conferred under Sub-Section (3)(C) of Section 11 of the Bengaluru City Civil Court Act, 1979, the 
Vacation City Civil Judge is directed to exercise the same administrative control over the staff of the City Civil Court, Bengaluru, that is 
being exercised by the principal City Civil and Sessions Judge, Bengaluru, during the period of Dasara Vacaction of 2015, in the 
absence of Prl. City Civil and Sessions Judge, Bengaluru in the headquarters. 


BY ORDER OF HON'BLE THE ACTING CHIEF JUSTICE, 
JOHN MICHAEL CUNHA 
PR. 1497 REGISTRAR GENERAL 
HIGH COURT OF KARNATAKA 
NOTIFICATION 
No. GOB(I) 30/2015, BENGALURU, DATED: 08" OCTOBER, 2015. 
PART- 


In exercise of the powers conferred by Clause (a) of Sub-Section (3) of Section 21 of the Karnataka Small Cause Courts Act, 
1964, the High Court of Karnataka hereby designates the Senior Civil Judges mentioned in Column No.2 of the table below as the 
vacation Judges for the duration of the adjournment of Small Causes Courts mentioned in Column No.3 during the period of Dasara 
Vacation of 2015 noted in Column No.4. 

















TABLE 
Sl. Designation Small Period 
No. Causes From To 
Court 
1 2 3 4 5 
1 || Addl. Judge, Court of Small Causes, Bengaluru. Bengaluru 19.10.2015 21.10.2015 
2 Prl.Judge, Court of Small Causes, Mysuru. Mysuru 19.10.2015 21.10.2015 























ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೯೫ 





PART-II 


In exercise of the powers conferred under Clause (b) of Sub-Section (3) of Section 21 of the Karnataka Small Cause Courts 
Act, 1964, the Vacation Judges of Court of Small Causes are hereby directed to dispose of urgent civil matters in which injunction, stay 
of Proceedings and attachment orders etc., are sought for, during Dasara Vacation of 2015. 


BY ORDER OF HON'BLE THE ACTING CHIEF JUSTICE, 
JOHN MICHAEL CUNHA 
PR. 1500 REGISTRAR GENERAL 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 49 ಹೆಚ್‌ಎಸ್‌ಜಿ 2015, ಬೆ೦ಗಳೂರು, ದಿನಾಂಕ: 29-10-2015. 


ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಾದ ಅರ್ಜಿ ಸಂಖ್ಯೆ: 8091 ಮತ್ತು 8092/2015ರ ರೀತ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಆಕುಕ 250 ಹೆಚ್‌ಎಸ್‌ಹೆಚ್‌ 2015, ದಿನಾಂಕ: 14-10-2015 ಹಾಗೂ 20-10-2015ರಲ್ಲಿ ಮಾಡಲಾದ ವರ್ಗಾವಣೆಗಳನ್ನು ಪುನರ್‌ ಪರಿಶೀಲಿಸಿ ಈ 
ಕೆಳಗಿನಂತೆ ಆದೇಶಿಸಿದೆ. 


1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 250 ಹೆಚ್‌ಎಸ್‌ಹೆಚ್‌ 2015, ದಿನಾಂಕ: 14-10-2015ರ ಕ್ರಮ ಸಂಖ್ಯೆ: (3)ರಲ್ಲಿ 
ಡಾ| ಎಸ್‌.ಬಿ.ದಾನರೆಡ್ಡಿ ಅವರು ಹಿರಿಯ ತಜ್ಞಧಾಗಿದ್ದು, ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 82 ಎಂಎಸ್‌ಎಸ್‌ 2011, ದಿನಾಂಕ: 
2-6-2011ರ ರೀತ್ಯಾ ತಾಲ್ಲೂಕು ಆರೋಗ್ಯಾಧಿಕಾರಿ ಹುದ್ದೆಗೆ ಹಿರಿಯ ತಜ್ಞರನ್ನು ನೇಮಿಸಲು ಅವಕಾಶವಿಲ್ಲವಾದ್ದರಿಂದ ಈ ವರ್ಗಾವಣೆ 
ಆದೇಶವನ್ನು ರದ್ದುಪಡಿಸಿದೆ. ಹಾಗೂ ಸದರಿ ಹಿರಿಯ ತಜ್ಞರು ಈ ವರ್ಗಾವಣೆ ಪೂರ್ವದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸ್ಥಳದಲ್ಲಿಯೇ 
ಮುಂದುವರೆಯತಕ್ಕದ್ದು; 


2. ಡಾ॥ ನಾಗರಾಜ್‌, ಮಂಡ್ಯ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಅವರು ದಿನಾಂಕ: 25-8-2008 ರಿಂದ 14-5-2013ರವರೆಗೆ ಮಂಡ್ಯ 
ಜಿಲ್ಲಾ ಏಡ್ಸ್‌ ನಿಯಂತ್ರಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು, ದಿನಾಂಕ:  15.05.2013ರಿಂದ ಮಂಡ್ಯ ಜಿಲ್ಲಾ ಕುಷ್ಠರೋಗ 
ನಿಯಂತ್ರಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಆಡಳಿತಾತ್ಮಕ ಹುದ್ದೆಯಲ್ಲಿ 7 ವರ್ಷಗಳಿಗೂ ಮೇಲ್ಪಟ್ಟು ಸೇವೆ ಸಲ್ಲಿಸಿರುವುದರಿಂದ ಸದರಿ 
ಹಿರಿಯ ತಜ್ಞರು ಮುಂದಿನ ಸ್ಥಳ ನೇಮಕಾತಿಯನ್ನು ಸಮಾಲೋಚನೆ ಮೂಲಕ ಪಡೆಯಲು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ವರದಿ ಮಾಡಿಕೊಳ್ಳತಕ್ಕದ್ದು; 


3. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 250 ಹೆಚ್‌ಎಸ್‌ಹೆಚ್‌ 2015, ದಿನಾಂಕ: 20-10-2015ರ ಕ್ರಮ ಸಂಖ್ಯೆ: (29) ರಲ್ಲಿ 
ಡಾ| ಕೆ.ಪಿ.ಅಶ್ವಥ್‌ ಅವರು ಸರ್ಕಾರದ ಆದೇಶ ಸಂಖ್ಯೆ ಆಕುಕ 82 ಎಂಎಸ್‌ಎಸ್‌ 2011, ದಿನಾಂಕ: 2-6-2011ರ ರೀತ್ಯ 
ನಿಯತಕಾಲಿಕವಾಗಿ 13 ವರ್ಷ ಸೇವೆ ಸಲ್ಲಿಸದೇ ಇರುವುದರಿಂದ ಅವರ ವರ್ಗಾವಣೆಯು ಮಾನದಂಡಗಳ ಉಲ್ಲಂಘನೆಯಾಗುವುದರಿಂದ 
ಸದರಿ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿದೆ ಹಾಗೂ ಸದರಿ ಹಿರಿಯ ವೈದ್ಯರು ಈ ವರ್ಗಾವಣೆ ಪೂರ್ವದಲ್ಲಿ ಸೇವೆ ಸಲ್ಲಿಸುತ್ತಿದ್ದ 
ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಲ್ಲಿಗೆರೆ, ಮಂಡ್ಯ ತಾಲ್ಲೂಕು ಇಲ್ಲಯೇ ಮುಂದುವರೆಯತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ನಾಗರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1501 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 92 ಸೇಳಇಮು 2015, ಬೆಂಗಳೂರು, ದಿನಾಂಕ: 06.10.2015. 

ಡಾ॥ ಸೈಯದ್‌ ಅಹಮದ್‌, ಅಪರ ನಿರ್ದೇಶಕರು, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇವರಿಗೆ ವೇತನ ಶ್ರೇಣಿ ರೂ. 52,500- 
1350-60,600-1500-69600-1,700-73,000ರಲ್ಲಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಇವರನ್ನು ನಿರ್ದೇಶಕರು ಪಶುಪಾಲನೆ ಮತ್ತು 

ಪಶುವೈದ್ಯ ಸೇವಾ ಇಲಾಖೆ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ| ಗೀತಾ ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1502 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 180 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 15.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಹೆಚ್‌.ಬಿ. ನಾಗಭೂಷಣ, ವಕೀಲರು ಹಲಸೂರು ಲಕ್ಕವಳಿ, ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ-577144. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 


೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ತರೀಕೆರೆ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
PR. 1503 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 207 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 15.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಈ ನೀಲಪ್ಪ 
ವಕೀಲರು, ರೆಸಿಡೆನ್ಸ್‌ ಆಫ್‌ ಹಿಟ್ನಾಳ, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ-583234. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಕೊಪ್ಪಳ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 
PR. 1504 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 177 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 15.10.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಪ್ರಕಾಶ್‌. ಸಿ.ಸಿ. 
ವಕೀಲರು, ಮನೆ ನಂ: 138, ಶ್ರೀ ಸಾಯಿ ಕೃಪ, 1ನೇ ಪ್ಲೋರ್‌, ಮುರುಗನ್‌ ಕಾಲೋನಿ, ಯು.ಬಿ.ರೋಡ್‌, ಲಕ್ಷ್ಮೀಶ ನಗರ, ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ-577548. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಕಡೂರು 
ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-0-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 
PR. 1505 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 195 ಎಲ್‌ಎಡಿ 2014, ಬೆ೦ಗಳೂರು, ದಿನಾಂಕ: 16.10.2015. 
ಶ್ರೀ ಶರಣಪ್ಪ ಬಿನ್‌ ಮುದಿಬಸನಗೌಡ, ಜಿಲ್ಲಾ ಸರ್ಕಾರಿ ವಕೀಲರು, ಕೊಪ್ಪಳ ಜಿಲ್ಲೆ ಇವರ ಅಧಿಕಾರದ ಅವಧಿ ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೯೭ 





ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಆಸೀಫ್‌ ಆಲಿ, ವಕೀಲರು, ಶೇಖ್‌ ಹುಸೇನ್‌, ಅಮೀರಪೇಟೆ ಸ್ಟೀಟ್‌, ಗದಗ 
ರೋಡ್‌, ಕೊಪ್ಪಳ-583231 ಇವರನ್ನು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಳಸೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು) 
PR. 1506 ಕಾನೂನು ಇಲಾಖೆ (ಆಡಳಿತ-2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಸಂಖ್ಯೆ: ಆಕುಕ 90 ಪಿಐಎಂ 2014, ಬೆಂಗಳೂರು, ದಿನಾಂಕ:06-10-2015 
ಅಧಿಸೂಚನೆ 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 23 ಆರ್‌ಟಿ (4) ಬಿ/2014 ದಿನಾಂಕ: 27-01-2015 ರನ್ವಯ 
ಆಯ್ಕೆಗೊಂಡಿರುವ ಈ ಕೆಳಕಂಡ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿಯ ರೂ.28100-700-28800-800-33600-900-39000-1050-45300-1200- 
50100ರಲ್ಲಿ ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿ (ಯುನಾನಿ) ಹುದ್ದೆಗೆ ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ ಈ ಅಧಿಸೂಚನೆಯಲ್ಲಿ ವಿಧಿಸಿರುವ ಷರತ್ತು 
ಮತ್ತು ನಿಬಂಧನೆಗಳಿಗೊಳಪಟ್ಟು ನೇಮಕ ಮಾಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ. 




















ಸಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ಹುಟ್ಟಿದ ನೇಮಕಾತಿ ಮಾಡಿ ಸ್ಪಳನಿಯುಕ್ತಿಗೊಳಿಸಿದ ಸಳ 
ಸಂಖ್ಯೆ ಪ ದಿನಾಂಕ ಥಿ 2" ಥಿ 
1, ಡಾ| ಮಂಜು ಕೆ. 07-07-1982 | ಸರ್ಕಾರಿ ಯುನಾನಿ ಚಿಕಿತ್ಸಾಲಯ 
ನಂ. 663, ನಂದಗೋಕುಲ ಮಹಲ್‌ ಗುತ್ತಲು ಅರಕೇಶ್ವರ, 
7ನೇ ಮುಖ್ಯರಸ್ತೆ, 7ನೇ ಅಡ್ಡರಸ್ತೆ, 9ನೇ ಬ್ಲಾಕ್‌, ನಾಗರಬಾವಿ, ಮಂಡ್ಯ ತಾಲ್ಲೂಕು 
2ನೇ ಹಂತ ಬೆ೦ಗಳೂರು-560 072. ಮಂಡ್ಯ ಜಿಲ್ಲೆ. 
2. ಡಾ॥ ಹರೀಶ್‌ ಎಂ 01-05-1984 | ಸರ್ಕಾರಿ ಯುನಾನಿ ಚಿಕಿತ್ಸಾಲಯ 
5/0 ಮೂಡಲಗಿರಿಯಪ್ಪ, ಟೀಚರ್‌ ಅರಕಲಗೂಡು, 
ಶ್ರೀ ಹರಿ ನಿಲಯ, ಶಾಂತಿನಗರ ಮೈನ್‌ ರೋಡ್‌, ಅರಕಲಗೂಡು ತಾಲ್ಲೂಕು, 
ಗೂಡ್ದ್‌ಶೆಡ್‌ ಕಾಲೋನಿ ತುಮಕೂರು-572 102, ಹಾಸನ ಜಿಲ್ಲೆ. 
3. | ಡಾ| ಚಿತ್ರಪ್ರಿಯ ಎಂ.ಹೆಚ್‌. 13-03-1986 | ಸರ್ಕಾರಿ ಯುನಾನಿ ಆಸ್ಪತ್ರೆ 
ನಂ. 28, 7ನೇ ಮುಖ್ಯರಸ್ತೆ, 15ನೇ ಅಡ್ಡರಸ್ತೆ, ತಿಮ್ಮಾಪುರ ರಂಗಂಪೇಟೆ, 
ಸುಬ್ಬರಾಜು ಲೇಔಟ್‌, ಲಕ್ಕಸಂದ್ರ ಬೆಂಗಳೂರು-560 030. ಸುರಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 
4. | ಡಾ| ಗಂಗಾ 25-04-1986 | ಸರ್ಕಾರಿ ಯುನಾನಿ ಆಸ್ಪತ್ರೆ 
ಕೇರಾಫ್‌ ರವಿಕುಮಾರ್‌ ವಿ.ಭಜಂತ್ರಿ ಮಾನ್ವಿ, ಮಾನ್ವಿ ತಾಲ್ಲೂಕು, 
ಪಿ.ಕೆ.ನಗರ, ಲಕ್ಷ್ಮಿ ದೇವಸ್ಥಾನದ ಹತ್ತಿರ, ರಾಯಚೂರು ಜಿಲ್ಲೆ. 
ಮುದ್ದೇಬಿಹಾಳ, (೩೭ 0೦80ವಿಜಯಪುರ. 
5. | ಡಾ| ಅವಿನಾಶ್‌ ಆರ್‌. 13-05-1986 | ಸರ್ಕಾರಿ ಯುನಾನಿ ಆಸ್ಪತ್ರೆ 
ನಂ. 16, ಬೆನಕ ಎನ್‌ಕ್ಷೇವ್‌ ಫ್ಲಾಟ್‌ ನಂ. 103, 3ನೇ ಅಡ್ಡರಸ್ತೆ, , ತಿಮ್ಮಾಪುರ ರಂಗಂಪೇಟೆ 
2ನೇ ಬ್ಲಾಕ್‌, ಹೆಚ್‌.ಬಿ.ಆರ್‌.ಲೇಔಟ್‌ ಸ್ಪೆಷಲ್‌ ಪೊಲೀಸ್‌ ಠಾಣೆ ರಸ್ತೆ, ಸುರಪುರ ತಾಲ್ಲೂಕು ಯಾದಗಿರಿ ಜಿಲ್ಲೆ. 


ಬಿ.ಡಿ.ಎ.ಕಾಂಫ್ಲೆಕ್ಟ್‌ ಹತ್ತಿರ ಬೆಂಗಳೂರು. 








6. ಡಾ| ಗೀತಾ ಬಿ.ಎನ್‌. 2/0. ನರಸಿಂಹಮೂರ್ತಿ 05-05-1986 | ಸರ್ಕಾರಿ ಯುನಾನಿ ಚಿಕಿತ್ಸಾಲಯ 
ನಂ. 28/, ಮೊದಲನೇ ಮಹಡಿ, 3ನೇ ಅಡ್ಡರಸ್ತೆ, ಮೆದಿಕಿನಾಳ, ಲಿಂಗಸೂಗೂರು ತಾಲ್ಲೂಕು, 
13ನೇ ಮುಖ್ಯರಸ್ತೆ, ವಿಜಯನಗರ, ಬೆಂಗಳೂರು-560 040. ರಾಯಚೂರು ಜಿಲ್ಲೆ. 

(A ಡಾ॥ ಮಂಜುನಾಥ ಬಿ.ಟಿ 19-11-1987 ಸರ್ಕಾರಿ ಯುನಾನಿ ಚಿಕಿತ್ಸಾಲಯ 
ನಂ. 25/5, 14ನೇ ಅಡ್ಡರಸ್ತೆ ರಟಕಲ್‌, ಚಿ೦ಜೋಳಿ ತಾಲ್ಲೂಕು, 
ಪೈಪ್‌ಲೈನ್‌, ವಿಜಯನಗರ, ಬೆಂಗಳೂರು. ಕಲಬುರಗಿ ಜಿಲ್ಲೆ. 




















ಷರತ್ತು ಮತ್ತು ನಿಬಂಧನೆಗಳು: 


ik ಸದರಿ ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿಗಳು 1977 ರನ್ವಯ 2 ವರ್ಷಗಳ ಖಾಯಂಪೂರ್ವ 
ಪರೀಕ್ಷಾರ್ಥ ಸೇವಾ ಅವಧಿಗೆ ಒಳಪಟ್ಟಿರುತ್ತದೆ. 


೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 





2. ಸದರಿ ಅಭ್ಯರ್ಥಿಗಳ ನೇಮಕಾತಿಯು ಮತ್ತು ಸೇವಾ ಸೌಲಭ್ಯಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ನಿಯಮಗಳು/ ಆದೇಶಗಳ 
ಅಧೀನಕ್ಕೊಳಪಟ್ಟಿರುತ್ತದೆ. 
3. ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ತಕ್ಷಣದಿಂದ ಜಾರಿಗೆ ಬರುತ್ತದೆ. 


4. ಈ ನೇಮಕಾತಿಯ ಆದೇಶ ತಲುಪಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಅಭ್ಯರ್ಥಿಗಳು ಆಯುಷ್‌ ಇಲಾಖೆಯ ನಿರ್ದೇಶಕರಲ್ಲಿ 
ಹಾಜರಾಗಿ ಅವರಿಂದ ಚಲನಾದೇಶವನ್ನು ಪಡೆದು ನಂತರ ನೇಮಕ ಮಾಡಲಾದ ಹುದ್ದೆ ಮತ್ತು ಸ್ಥಳಕ್ಕೆ ತಪ್ಪದೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ನಿಗದಿತ ದಿನಾಂಕದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ನೇಮಕಾತಿಯ ಆದೇಶವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ 
ರದ್ದುಗೊಳಿಸಲಾಗುವುದು. 

5. ಅಭ್ಯರ್ಥಿಗಳು ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳನ್ನು ಕರ್ನಾಟಕ ನಾಗರೀಕ ಸೇವಾ (ಕನ್ನಡ ಭಾಷಾ ಪರೀಕ್ಷೆ) 1974 ರನ್ವಯ 
ಪಾಸು ಮಾಡತಕ್ಕದ್ದು. 

6. ಸದರಿ ಅಭ್ಯರ್ಥಿಗಳು ನೇಮಕ ಮಾಡಲ್ಪಟ್ಟ ಕೇಂದ್ರ ಸ್ಥಳದಲ್ಲಿಯೇ ವಾಸಿಸತಕ್ಕದ್ದು. ಸದರಿ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡಿದ ಸ್ಥಳಕ್ಕೆ 
ಸೇರಲು ಯಾವುದೇ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆ ನೀಡಲಾಗುವುದಿಲ್ಲ. 

7: ಸದರಿ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂಲ ದಾಖಲಾತಿಗಳನ್ನು ಅಂದರೆ ವೈದ್ಯಾಧಿಕಾರಿ 
(ಯುನಾನಿ) ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆ, ಅಂಕಪಟ್ಟಿ, ಜನ್ಮ ದಿನಾಂಕದ ದಾಖಲೆ ಇತ್ಯಾದಿಗಳನ್ನು ಸಲ್ಲಿಸತಕ್ಕದ್ದು. 

8. ಪ್ರತಿ ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸತಕ್ಕದ್ದು. 

9. ತಪ್ಪು ಮಾಹಿತಿ ಒದಗಿಸಿರುವುದು ಕಂಡುಬಂದಲ್ಲಿ ಅವರ ನೇಮಕಾತಿ ಆದೇಶವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ 
ರದ್ದುಗೊಳಿಸಲಾಗುವುದು ಮತ್ತು ಅಭ್ಯರ್ಥಿಯ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 

10. ಸದರಿ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸಿ.ಟಿ.ಸಿ.ಯನ್ನು 
ಕಳುಹಿಸತಕ್ಕದ್ದು. 

ll. ಈ ಆದೇಶದನ್ವಯ ಯಾವುದೇ ಅಭ್ಯರ್ಥಿಯು 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ಅಂತಹ ಪ್ರಕರಣವನ್ನು ಕೂಡಲೇ 
ಆಯುಷ್‌ ಇಲಾಖೆಯ ನಿರ್ದೇಶಕರು ಸರ್ಕಾರದ ಗಮನಕ್ಕೆ ತರತಕ್ಕದ್ದು. 

12. ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರೆಸಲು ಅವಕಾಶವಿರುವುದಿಲ್ಲ. 

13. ಕೌನ್ನಿಲಿಂಗ್‌ನಲ್ಲಿ ಸ್ಥಳ ನಿಯುಕ್ತಿಗೊಳಿಸಿರುವುದರಿ೦ದ ನೇಮಕಗೊಂಡ ಅಭ್ಯರ್ಥಿಗಳು ಕಡ್ಡಾಯವಾಗಿ 6 ವರ್ಷಗಳ ಕಾಲ ಗ್ರಾಮಾಂತರ 
ಪ್ರದೇಶದಲ್ಲಿ ಸೇವೆ ಸಲ್ಲಿಸಕ್ಕದ್ದು. 

ಅಭ್ಯರ್ಥಿಗಳು ತಮ್ಮ ಜೇಷ್ಠತೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗವು ನೀಡಿರುವ ಪಟ್ಟಿಯ ಕ್ರಮಾಂಕದ ಮೇರೆಗೆ ಪಡೆಯುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1437 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮನ್ವಯ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸಂಖ್ಯೆ: ಆಕುಕ 90 ಪಿಐಎ೦ 2014, ಬೆ೦ಗಳೂರು, ದಿನಾಂಕ: 06-10-2015 
ಅಧಿಸೂಚನೆ 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 23 ಆರ್‌ಟಿ (4) ಬಿ/2014 ದಿನಾಂಕ: 27-01-2015 ರನ್ವಯ 
ವೈದ್ಯಾಧಿಕಾರಿ (ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ಹುದ್ದೆಗೆ ಆಯ್ಕೆಗೊಂಡಿರುವ ಈ ಕೆಳಕಂಡ ಅಭ್ಯರ್ಥಿಗೆ ವೇತನ ಶ್ರೇಣಿ ರೂ.28100-700-28800-800- 
33600-900-39000-1050-45300-1200-50100 ರಲ್ಲಿ ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿ (ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ಹುದ್ದೆಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಅಧಿಸೂಚನೆಯಲ್ಲಿ ವಿಧಿಸಿರುವ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ನೇಮಕ ಮಾಡಿ ಅವರ ಹೆಸರಿನ ಮುಂದೆ 
ಸೂಚಿಸಿದ ಸ್ಥಳಕ್ಕೆ ಸ್ಥಳನಿಯುಕ್ತಿಗೊಳಿಸಿದೆ. 




















ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಹುಟ್ಟಿದ ದಿನಾಂಕ ನೇಮಕಾತಿ ಮಾಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 
1. | ಡಾ| ಭವ್ಯ ಹೆಚ್‌.ಬಿ. 26-08-1985 | ಸರ್ಕಾರಿ ಪ್ರಕೃತಿ ಚಿಕಿತ್ಸಾಲಯ, ಸಿದ್ಧರಬೆಟ್ಟ 
ನಂ. 323, ಕಿಲಾರಿಪೇಟೆ, ಕೊರಟಗೆರೆ ತಾ॥, ತುಮಕೂರು ಜಿಲ್ಲೆ. 
ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ-562 114. [ಇಲ್ಲಿ ಖಾಲಿ ಇರುವ ವೈದ್ಯಾಧಿಕಾರಿ ಹುದ್ದೆಗೆ] 








ಷರತ್ತು ಮತ್ತು ನಿಬಂಧನೆಗಳು: 
1 ಸದರಿ ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿಗಳು 1977 ರನ್ವಯ 2 ವರ್ಷಗಳ ಖಾಯಂಪೂರ್ವ 
ಪರೀಕ್ಷಾರ್ಥ ಸೇವಾ ಅವಧಿಗೆ ಒಳಪಟ್ಟಿರುತ್ತದೆ. 
2. ಸದರಿ ಅಭ್ಯರ್ಥಿಯ ನೇಮಕಾತಿಯು ಮತ್ತು ಸೇವಾ ಸೌಲಭ್ಯಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ನಿಯಮಗಳು/ ಆದೇಶಗಳ 


" 
ಅಧೀನಕ್ಕೊಳಪಟ್ಟಿರುತ್ತದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೪೯೯ 





10. 


11, 


12. 
13. 


ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ತಕ್ಷಣದಿಂದ ಜಾರಿಗೆ ಬರುತ್ತದೆ. 


ಈ ನೇಮಕಾತಿಯ ಆದೇಶ ತಲುಪಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಅಭ್ಯರ್ಥಿಯು ಆಯುಷ್‌ ಇಲಾಖೆಯ ನಿರ್ದೇಶಕರಲ್ಲಿ ಹಾಜರಾಗಿ 
ಅವರಿಂದ ಚಲನಾದೇಶವನ್ನು ಪಡೆದು ನಂತರ ನೇಮಕ ಮಾಡಲಾದ ಹುದ್ದೆ ಮತ್ತು ಸ್ಥಳಕ್ಕೆ ತಪ್ಪದೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ನಿಗದಿತ 
ದಿನಾಂಕದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ನೇಮಕಾತಿಯ ಆದೇಶವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು. 


ಅಭ್ಯರ್ಥಿಗಳು ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳನ್ನು ಕೆ.ಸಿ.ಎಸ್‌ (ಕನ್ನಡ ಭಾಷಾ ಪರೀಕ್ಷೆ) 1974 ರನ್ವಯ ಪಾಸು ಮಾಡತಕ್ಕದ್ದು. 
ಸದರಿ ಅಭ್ಯರ್ಥಿಯು ನೇಮಕ ಮಾಡಲ್ಪಟ್ಟ ಕೇಂದ್ರ ಸ್ಥಳದಲ್ಲಿಯೇ ವಾಸಿಸತಕ್ಕದ್ದು. ಸದರಿ ಅಭ್ಯರ್ಥಿಗೆ ನೇಮಕಾತಿ ಮಾಡಿದ ಸ್ಥಳಕ್ಕೆ ಸೇರಲು 
ಯಾವುದೇ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆ ನೀಡಲಾಗುವುದಿಲ್ಲ. 

ಸದರಿ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂಲ ದಾಖಲಾತಿಗಳನ್ನು ಅಂದರೆ ವೈದ್ಯಾಧಿಕಾರಿ 
(ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆ, ಅಂಕಪಟ್ಟಿ, ಜನ್ಮ ದಿನಾಂಕದ ದಾಖಲೆ ಇತ್ಯಾದಿಗಳನ್ನು 
ಸಲ್ಲಿಸತಕ್ಕದ್ದು. 

ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸತಕ್ಕದ್ದು. 

ತಪ್ಪು ಮಾಹಿತಿ ಒದಗಿಸಿರುವುದು ಕಂಡುಬಂದಲ್ಲಿ ಅವರ ನೇಮಕಾತಿ ಆದೇಶವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು 
ಮತ್ತು ಅಭ್ಯರ್ಥಿಯ ಎರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 

ಸದರಿ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸಿ.ಟಿ.ಸಿ.ಯನ್ನು 
ಕಳುಹಿಸತಕ್ಕದ್ದು. 

ಈ ಆದೇಶದನ್ವಯ ಅಭ್ಯರ್ಥಿಯು 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ಅಂತಹ ಪ್ರಕರಣವನ್ನು ಕೂಡಲೇ ಆಯುಷ್‌ 
ಇಲಾಖೆಯ ನಿರ್ದೇಶಕರು ಸರ್ಕಾರದ ಗಮನಕ್ಕೆ ತರತಕ್ಕದ್ದು. 


ಒಂದು ವೇಳೆ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರೆಸಲು ಅವಕಾಶವಿರುವುದಿಲ್ಲ. 
ಕೌನ್ಲಿಲಿಂಗ್‌ನಲ್ಲಿ ಸ್ಥಳ ನಿಯುಕ್ತಿಗೊಳಿಸಿರುವುದರಿಂದ ನೇಮಕಗೊಂಡ ಅಭ್ಯರ್ಥಿಯು ಕಡ್ಡಾಯವಾಗಿ 6 ವರ್ಷಗಳ ಕಾಲ ಗ್ರಾಮಾಂತರ 
ಪ್ರದೇಶದಲ್ಲಿ ಸೇವೆ ಸಲ್ಲಿಸಕ್ಕದ್ದು. 
ಅಭ್ಯರ್ಥಿಗಳು ತಮ್ಮ ಜೇಷ್ಠತೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗವು ನೀಡಿರುವ ಪಟ್ಟಿಯ ಕ್ರಮಾಂಕದ ಮೇರೆಗೆ ಪಡೆಯುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


PR. 1438 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮನ್ವಯ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 444 ಪಿಐಎ೦ 2015, ಬೆ೦ಗಳೂರು, ದಿನಾಂಕ:07.10.2015 
ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿ (ಆಯುರ್ವೇದ) ಆಗಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ವೈದ್ಯರುಗಳು ಅವರ ಹೆಸರಿನ ಮುಂದೆ 


ನಮೂದಿಸಲಾದ ದಿನಾಂಕದಂದು ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳ 1977ರ ನಿಯಮ 51) 
(ಎ) ರನ್ವಯ ತೃಪ್ತಿಕರವಾಗಿ ಪೂರೈಸಿರುವುದಾಗಿ ಘೋಷಿಸಿದೆ. 





ಪರಿವೀಕ್ಷ! ಣಾ ಅವಧಿಯನ್ನು 
ಕ್ರ. ಸಂ. ವೈದ್ಯರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ತೃಪ್ತಿಕರವಾಗಿ ಪೂರೈಸಿರುವುದಾಗಿ 
ಘೋಷಿಸಿರುವ ದಿನಾಂಕ 





1. ಡಾ| ಶ್ರೀನಿವಾಸು ಎಂ. ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ದೊಡ್ಡಪಾಳ್ಯ, ಶ್ರೀರಂಗಪಟ್ಟಣ ತಾಲ್ಲೂಕು ಮಂಡ್ಯ ಜಿಲ್ಲೆ. 
2. ಡಾ| ರಮ್ಯ ಎಂ.ಎನ್‌. ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ಆಯುರ್ವೇದ ವಿಭಾಗ 14.05.2015 
ಶ್ರೀರಂಗಪಟ್ಟಣ ತಾಲ್ಲೂಕು ಮಂಡ್ಯ ಜಿಲ್ಲೆ. 


14.05.2015 








3. ಡಾ॥ ಯೋಜನ್‌ ಹೆಚ್‌.ಬಿ., ವೈದ್ಯಾಧಿಕಾರಿ 


ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
14.05.2015 














ಬಲ್ಲೇನಹಳ್ಳಿ, ಕೆ.ಆರ್‌.ಪೇಟೆ ತಾಲ್ಲೂಕು ಮಂಡ್ಯ ಜಿಲ್ಲೆ. 



































೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 
4. ಡಾ| ಸುಬ್ರಮಣ್ಯ ಎಸ್‌. ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತಾಲಯ 
1 29.05.2015 
ವಿಠಲಾಪುರ, ಕೆ.ಆರ್‌.ಪೇಟೆ ತಾಲ್ಲೂಕು ಮಂಡ್ಯ ಜಿಲ್ಲೆ. 
5 ಡಾ॥ ಚ೦ದ್ರಶೇಖರ್‌, ಎಚ್‌.ಪಿ. ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
14.05.2015 
ಮಂದಗೆರೆ, ಕೆ.ಆರ್‌.ಪೇಟೆ ತಾಲ್ಲೂಕು ಮಂಡ್ಯ ಜಿಲ್ಲೆ. 
6 ಡಾ| ಸೌಮ್ಯ ಬಿ.ಎಂ. ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತಾಲಯ 
ಡಿ 14.05.2015 
ಮೊತ್ತಹಳ್ಳಿ, ಮಂಡ್ಯ ತಾಲ್ಲೂಕು ಮಂಡ್ಯ ಜಿಲ್ಲೆ. 
7 ಡಾ| ಈಫತ್‌ ರೆಹನಾ. ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತಾಲಯ 
ಗ 14.05.2015 
ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1436 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮನ್ವಯ) 


High Court of Karnataka hereby designates the Officers mentioned in column (2) as Vacation 


HIGH COURT OF KARNATAKA 
NOTIFICATION 
NO. GOB(I) 30/2015, BENGALURU, DATED: 08" OCTOBER, 2015. 


In exercise of the powers conferred by Clause (a) of Sub-Rule (3) of Rule 6 of the Family Courts (Procedure) Rules, 1987, the 


Judges of the Family Courts mentioned in column No.(3) for hearing of all matters which requires to be immediately or promptly dealt 
with during Dasara Vacation of 2015 for the periods noted against them in Column No.4 










































































TABLE 
Period 
Sl. No. Designation Family Court 
From To 
1 2 3 4 
1 | Addl. Prl. Judge, Family Court, Bengaluru. 19-10-2015 
2 || Addl. Prl. Judge, Family Court, Bengaluru. Bengaluru 20-10-2015 
3 Ill Addl. Prl. Judge, Family Court, Bengaluru 21-10-2015 
4 V Addl. District and Sessions Judge, Belagavi. Belagavi 19-10-2015 21-10-2015 
5 Prl. Judge, Family Court, Ballari. Ballari 19-10-2015 21-10-2015 
6 || Addl. District and Sessions Judge, Vijayapura. Vijayapura 19-10-2015 21-10-2015 
7 Prl. Judge, Family Court, Chikkamagaluru. Chikkamagaluru. | 19-10-2015 21-10-2015 
8 Prl. Judge, Family Court, Davanagere. Davanagere. 19-10-2015 21-10-2015 
9 | Addl. District and Sessions Judge, D.K.Mangaluru. 19-10-2015 21-10-2015 
D.K.Mangaluru. 
10 || Addl. District and Sessions Judge, Dharwad. Dharwad. 19-10-2015 21-10-2015 
11 Prl. Judge, Family Court Kalaburagi. Kalaburagi. 19-10-2015 21-10-2015 
12 Addl. District and Sessions Judge, Gadag Gadag 19-10-2015 21-10-2015 
13 || Addl. District and Sessions Judge, Hassan. 19-10-2015 
Hassan. And 
20-10-2015 








ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೫೦೧ 























14 | Addl. District and Sessions Judge, Hassan. 21-10-2015 

15 | Addl. District and Sessions Judge, Kolar. Kolar. 19-10-2015 21-10-2015 
16 Prl. Judge, Family Court, Mysuru. Mysuru. 19-10-2015 21-10-2015 
17 Prl. Judge, Family Court, Raichur Raichur 19-10-2015 21-10-2015 
18 Prl. Senior Civil Judge and CJM., Shivamogga. Shivamogga. 19-10-2015 21-10-2015 
19 Prl.Judge, Family Court, Tumakuru. Tumakuru. 19-10-2015 21-10-2015 























BY ORDER ೦೯ HON'BLE THE ACTING CHIEF JUSTICE, 
JOHN MICHAEL CUNHA 
PR. 1499 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 30/2015, BENGALURU, DATED: 08" OCTOBER, 2015. 
PART-I 


In exercise of the powers conferred by Clauses (a) and (b) of Sub-Section (3) of Section 28 of the Karnataka Civil Court Act, 
1964 (Karnataka Act No.21/1964), the High Court of Karnataka hereby Designates the District Judges/Senior Civil Judges mentioned in 
column No.2 of the table below, as the Vacation Judges, for the duration of the adjournment of District Courts mentioned in Column 
No.3 during the period of Dasara Vacation of 2015 noted in Column No.4. 












































TABLE 
Period 
5.0 Designation District Court 
From To 
1 2 3 4 
1 || Addl. District and Sessions Judge, ಜ್‌ 
“ಅ Bengaluru Rural District 19-10-2015 21-10-2015 
Bengaluru Rural District, Bengaluru. 
2 || Addl. District and Sessions Judge, 
Bagalkot. 19-10-2015 21-10-2015 
Bagalkot. 
3 V Addl. District and Sessions Judge, | 
Belagavi. 19-10-2015 21-10-2015 
Belagavi. 
4 Il Addl. District and Sessions Judge, 
Ballari. 19-10-2015 21-10-2015 
Ballari. 
5 | Addl. District and Sessions Judge, 
Bidar. 19-10-2015 21-10-2015 
Bidar. 
6 || Addl. District and Sessions Judge, 
Vijayapura. 19-10-2015 21-10-2015 
Vijayapura. 
7 Addl. District and Sessions Judge, 
Chamarajanagar 19-10-2015 21-10-2015 
Chamarajanagar, sitting at Kollegal. 
8 Prl. Judge, Family Court, 
Chikkamagaluru. 19-10-2015 21-10-2015 
Chikkamagaluru. 
9 | Addl. Distric and Sessions Judge, 
Chikkaballapura. 19-10-2015 21-10-2015 
Chikkaballapura. 
10 | Addl. District and Sessions Judge, 
Chitradurga. 19-10-2015 21-10-2015 
Chitradurga. 
11 | Addl. District and Sessions Judge, 
Davanagere. 19-10-2015 21-10-2015 
Davanagere. 


































































































೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 
12 || Addl. District and Sessions Judge, 
Dharwad. 19-10-2015 21-10-2015 
Dharwad. 
13 Addl. District and Sessions Judge, 
Gadag 19-10-2015 21-10-2015 
Gadag. 
14 | Addl. District and Sessions Judge, 
Kalaburagi. 19-10-2015 21-10-2015 
Kalaburagi. 
15 | Addl. District and Sessions Judge, 
Hassan 19-10-2015 21-10-2015 
Hassan. 
16 | Addl. District and Sessions Judge, 
D.K.Mangaluru. 19-10-2015 21-10-2015 
D.K.Mangaluru. 
17 | Addl. District and Sessions Judge, 
Haveri 19-10-2015 21-10-2015 
Haveri. 
18 | Addl.District and Sessions Judge, 
Kodagu-Madikeri. 19-10-2015 21-10-2015 
Kodagu-Madikeri. 
19 | Addl.District and Sessions Judge, 
Kolar. 19-10-2015 21-10-2015 
Kolar. 
20 Senior Civil Judge and CJM, Koppal. Koppal. 19-10-2015 21-10-2015 
21 | Addl. District and Sessions Judge, 
Mandya. 19-10-2015 21-10-2015 
Mandya. 
22 || Addl. District and Sessions Judge, 
Mysuru 19-10-2015 21-10-2015 
Mysuru. 
23 Prl.District and Sessions Judge, Raichur Raichur 19-10-2015 21-10-2015 
24 Ill Addl.District and Sessions Judge, 
Ramanagara. 19-10-2015 21-10-2015 
Ramanagara. 
25 Prl.Senior Civil Judge and 
Shivamogga. 19-10-2015 21-10-2015 
CJM.Shivamogga. 
26 | Addl. District and Sessions Judge, 
Tumakuru 19-10-2015 21-10-2015 
Tumakuru. 
27 Addl. Senior Civil Judge and ACJM., 
Udupi. 19-10-2015 21-10-2015 
Udupi. 
28 Prl Senior Civil Judge and CJM., 
U.K. Karwar. 19-10-2015 21-10-2015 
U.K. Karwar. 
29 Senior Civil Judge and CJM, Yadgir. Yadgir 19-10-2015 21-10-2015 
PART-II 


In exercise of the powers conferred under Sub-Section (3) of Section 28 of the Karnataka Civil Courts Act, 1964, the Vacation 


District Judges/Senior Civil Judges are directed to dispose of urgent civil matters in which injunction, stay of proceedings and 
attachment orders etc., are sought for during Dasara Vacation of 2015. 


PART-II 


In exercise of the powers conferred under Sub-Section (5) of Section 28 of the Karnataka Civil Courts Act, 1964, the Vacation 


District Judges/Senior Civil Judges are directed to exercise the same administrative control over the staff of the Civil Courts that is being 
exercised by the Prl. District and Sessions Judge, during the peiod of Dasara Vacation of 2015, in the absence of Prl.District and 
Sessions Judge in the headquarters. 





ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ೫೦೩ 





PART-IV 


Wherever the Senior Civil Judges mentioned in column No.2 are Designated as Vacation Senior Civil Judges, the District 
Judges are directed to issue a Notification as required under Sub-Section (3) of Section 10 of the Criminal procedure Code, 1973 
making provisions for the disposal of any urgent application. 


In exercise of the powers conferred under Section 9(5) of the Code of Criminal Procedure, 1973, the Senior Civil Judges 
mentioned in Column No.2 of the above table are hereby directed to dispose of any urgent application which is, or may be, made or 
pending before the District Judge of the District Courts mentioned in Column No.3 of the above table, during Dasara Vacation of 2015. 


During the absence of the Chief Judicial Magistrates in the station all the Senior Civil Judges in the District, would exercise the 
powers of Chief Judicial Magistrate, in terms of this office Notification No.GOB(I) 2/2013 dated: 2.3.2013. 


BY ORDER OF HON'BLE THE ACTING CHIEF JUSTICE, 
JOHN MICHAEL CUNHA 
PR. 1498 REGISTRAR GENERAL 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 445 ಪಿಐಎ೦ 2015, ಬೆಂಗಳೂರು, ದಿನಾಂಕ: 19.10.2015 
ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿ (ಆಯುರ್ವೇದ) ಆಗಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ವೈದ್ಯರುಗಳು ಅವರ ಹೆಸರಿನ ಮುಂದೆ 


ನಮೂದಿಸಲಾದ ದಿನಾಂಕದಂದು ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರಿಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳ 1977ರ ನಿಯಮ 
5(1)(ಎ)ರನ್ವಯ ತೃಪ್ತಿಕರವಾಗಿ ಪೂರೈಸಿರುವುದಾಗಿ ಘೋಷಿಸಿದೆ. 























ಲ 
ಕ್ರ ಸಂ. ವೈದ್ಯರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುವುದಾಗಿ ಘೋಷಿಸಿರುವ ದಿನಾಂಕ 
1 ಡಾ| ಸಿ.ಎನ್‌.ನಮ್ರತ 
ವೈದ್ಯಾಧಿಕಾರಿ 
14.05.2015 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ 
ಹೊಳೆನರಸೀಪುರ, ಹಾಸನ ಜಿಲ್ಲೆ. 
2; ಡಾ| ಟಿ.ಎಸ್‌.ಶಶಿಧರ 
ವೈದ್ಯಾಧಿಕಾರಿ 
14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ಸಂತೇಶಿವರ, ಚನ್ನರಾಯನಪಟ್ಟಣ, ಹಾಸನ ಜಿಲ್ಲೆ. 
3. ಡಾ॥ ಗಿರೀಶ್‌ ಎನ್‌.ಜಿ. 
ವೈದ್ಯಾಧಿಕಾರಿ 
14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ಯಡವನಹಳ್ಳಿ, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ. 
4. ಡಾ॥ ಸತೀಶ್‌ ಕೆ 
ವೈದ್ಯಾಧಿಕಾರಿ 
14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ದೊಡ್ಡಕಣಗಾಲ್‌, ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 
5. ಡಾ॥ ಹೆಚ್‌.ಜಿ.ಜಗದೀಶ್‌ 
ವೈದ್ಯಾಧಿಕಾರಿ 
14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ಹೆಬ್ಬಾಲೆ, ಅರಕಲಗೂಡು ತಾಲ್ಲೂಕು,ಹಾಸನ ಜಿಲ್ಲೆ. 
6. ಡಾ|ಜ್ಞಾನೇಶನಾಯಕ ಎಂ.ಎಸ್‌. 
ವೈದ್ಯಾಧಿಕಾರಿ 
14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ದುಮ್ಮೇನಹಳ್ಳಿ, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ. 























R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 



































೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೩೧, ೨೦೧೫ ಭಾಗ ೨ 

ಡಾ| ರಾಮಪ್ರವೀಣ್‌ ಬಿ.ಕೆ. 
ವೈದ್ಯಾಧಿಕಾರಿ 

14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ಹೊಸಪಟ್ಟಣ, ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 
ಡಾ| ಪುಟ್ಟಸ್ವಾಮಿ ಕೆ.ಹಚ್‌. 
ವೈದ್ಯಾಧಿಕಾರಿ 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 14.05.2015 
ಹಾರೋಸೋಮನಹಳ್ಳಿ 
ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ. 
ಡಾ| ಪೃಥ್ವಿರಾಜ್‌ ಕೆ. 

ಸ 

ವೈದ್ಯಾಧಿಕಾರಿ 

14.05.2015 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ 
ಉದ್ದೂರು, ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1507 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
SC. 25 (ಭಾ.ವೈ.ಪ. ಮತ್ತು ಸಮನ್ವಯ) 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


